ಜಗತ ರ 


ಸಾಮಾಜಿಕ ವಿಷಯಗಳ 
ತರಬೇತಿ ಕೈಪಿಡಿ 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೆಂಗಳೂರು 


ಸ್ತ್ರೀಶಕ್ತಿ ಯೋಜನೆಯು ರಾಜ್ಯದಲ್ಲಿ ಅನುಷ್ಠಾನಗೊಂಡು ಎರಡು ವರ್ಷ ಕಳೆದಿದೆ, ಎರಡು ವರ್ಷದ 
ಅವಧಿಯಲ್ಲಿ ಗ್ರಾಮೀಣ ಮಹಿಳೆಯರಲ್ಲಿ ಸಾಮಾಜಿಕ ಜಾಗೃತಿ ಮತ್ತು ಅನಿಷ್ಟ ಪದ್ಧತಿಗಎಳ ನಿರ್ಮೂಲನೆ ಬಗ್ಗೆ 
ಅರಿವು ಮೂಡುತ್ತಿದೆ. ಈ ಮಹಿಳೆಯರಲ್ಲಿ ಉಳಿತಾಯ ಮನೋಭಾವದ ಜೊತೆಗೆ ಸಾಮಾಜಿಕ ವಿಷಯಗಳ 
ಬಗ್ಗೆ ತಿಳುವಳಿಕೆಯನ್ನು ಸಹ ನೀಡಬೇಕಾಗಿದೆ. ಆದ್ದರಿಂದ ಹಂತ ಹಂತವಾಗಿ ಸ್ತ್ರೀಶಕ್ತಿ ಗುಂಪುಗಳ ಉತ್ನತಿಗಾಗಿ 
ಮತ್ತು ಅಬ್ಕುದಯಕ್ಕಾಗಿ ತರಬೇತಿಯನ್ನು ನೀಡುವುದು ಅತೀ ಅವಶ್ಯಕವಾಗಿದೆ. 
ಸ್ತ್ರೀಶಕ್ತಿ ಗುಂಪಿನ ಮಹಿಳೆಯರ ಸಾಮಾಜಿಕ ಪ್ರಗತಿಯನ್ನು ಸಾಧಿಸುವುದಕ್ಕೆ ಪ್ರಗತಿ ಪಥದ ಮೊದಲನೇಯ 
ಹಂತವಾದ ಸಾಮಾಜಿಕ ವಿಷಯಗಳ ಮಹತ್ವವನ್ನು ಅರಿತುಕೊಳ್ಳಬೇಕಾಗಿದೆ. ಮುಖ್ಯವಾಗಿ ಲಿಂಗತಾರತಮ್ಯ, 
ಕುಟುಂಬದಲ್ಲಿ ಹಿಂಸೆ ಮತ್ತು ವರದಕ್ಷಿಣೆಯಂತಹ ಸಾಮಾಜಿಕ ಪಿಡುಗುಗಳನ್ನು ಸಮಾಜದಿಂದ ಹೋಗಲಾಡಿಸಲು 
ಮಹಿಳೆಯರು ಕಂಕಣಬದ್ಧರಾಗಿ ಹೋರಾಡಬೇಕಾಗಿದೆ. 
ಮಸಿಳೆ ಸಾಮಾನ್ಯವಾಗಿ ಮನೆಯಲ್ಲಿ, ಕುಟುಂಬದಲ್ಲಿ ಸಮಾಜದಲ್ಲಿ ಉದ್ಯೋಗ ಮಾಡುವ ಕಡೆಯಲ್ಲಿ, 
ಶಾಲೆಗಳಲ್ಲಿ ವಿದ್ಯಾರ್ಥಿನಿಲಯಗಳಲ್ಲಿ, ರೈಲು ಮತ್ತು ಬಸ್ಸಿನ ಪ್ರಯಾಣದಲ್ಲಿ, ಸಿನಿಮಾ ಮಂದಿರದಲ್ಲಿ ಇನ್ನೂ 
ಮುಂತಾದ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಹಿಂಸೆಯನ್ನು ಅನುಭವಿಸುತ್ತಾಳೆ. ಇಂದು ಈ ಎಲ್ಲಾ ಹಿಂಸೆಗಳಿಗೆ 
ತ್ರಬೇಕಾಗಿದೆ ಮತ್ತು ಪರಿಹಾರ ಕಂಡುಕೊಳ್ಳುವಲ್ಲಿ ತಾನೇ ಯೋಚಿಸಬೇಕಾಗಿದೆ. ಈ ಕೈಪಿಡಿಯಲ್ಲಿರುವ 
ಮಾಹಿತಿ, ಮಹಿಳೆಯರನ್ನು ಚುರುಕುಗೊಳಿಸಿ, ಸಾಮಾಜಿಕ ಆಂದೋಲನ ಪ್ರಾರಂಭಿಸಲು ಹಾಗೂ ಸಾಂಸ್ಕೃತಿಕ 
ಚಟುವಟಿಕೆಗಳನ್ನು ಹಮಿಶ್ರೊಳ್ಳಲು ದಾರಿದೀಪವಾಗಲಿ ಎಂದು ಹಾರೈಸುವೆನು. ಈ ಯೋಜನೆಯ ಕಕ್ಷೆಯಲ್ಲಿ 
ಬರುವ 11 ಲಕ್ಷ ಮಹಿಳೆಯರು ಈ ಕೈಪಿಡಿಯ ಉಪಯೋಗ ಮತ್ತು ಮಾರ್ಗದರ್ಶನ ಪಡೆದುಕೊಂಡಲ್ಲಿ ಈ 
ಹೊತ್ತಿಗೆ ಪ್ರಕಟಣೆಯಾದುದಕ್ಕೆ ಸಾರ್ಥಕವಾಗುತ್ತದೆ. 
ಸ್ತ್ರೀಶಕ್ತಿ ಗುಂಪಿನ ಮಹಿಳೆಯರು ಈ ಯೋಜನೆಯಿಂದ ಸಶಕ್ತರಾಗಲಿ, ಸಬಲೀಕರಣದತ್ತ ದಾಪಗಾಲಿಡಲಿ 


ಎಂದು ಹಾರೈಸುತ್ತೇನೆ. 


ಶ್ರ 
ಷೀ 
8 We ಆಃ 
| 
4 
pd 


"ಕ್ಟ 


ಸಾಮಾಜಿಕ ಪ್ರಜ್ಞೆ ಪ್ರತಿಯೊಬ್ಬರಲ್ಲಿ ಇರಬೇಕಾಗುತ್ತದೆ. ಮಾನವನು ಸಮಾಜಜೀವಿ. ಸಂಘ ಜೀವಿಯಾಗಿ 
ಈ ಸಮಾಜದಲ್ಲಿ ಬಾಳಬೇಕಾಗುತ್ತದೆ. ಈ ಸಾಮಾಜಿಕ ಪ್ರಜ್ಞೆ ಏನ್ನುವುದು ಬಹು ದೊಡ್ಡ ವಿಷಯವಾಗಿದೆ. 
ಇದನ್ನು ಬೇರೆಯವರಿಂದ ನೋಡಿ, ಕೇಳಿ ಮತ್ತು ಅನುಕರಣೆ ಮಾಡಿ ಕಲಿಯಬಹುದಾಗಿದೆ. ಸಾಮಾಜಿಕ 
ಪ್ರಜ್ಞೆಯನ್ನು ಮಹಿಳೆಯರಲ್ಲಿ ಮೂಡಿಸುವುದು ಸರಕಾರದ ಮತ್ತು ಸಮಾಜದ ಕರ್ತವ್ಯವಾಗಿದೆ. 


ಸ್ತ್ರೀಶಕ್ತಿ ಯೋಜನೆಯು ಕರ್ನಾಟಕದಲ್ಲಿ ಪ್ರಾರಂಭವಾಗಿ ಎರಡು ವರ್ಷಗಳು ಪೂರ್ಣವಾಗಿದ್ದು, ಹಂತ 
a ಗುಂಪಿನ ಸದಸ್ಯರಿಗೆ ರಚನೆ ಮತ್ತು ಆರ್ಥಿಕ ರಂಗದಲ್ಲಿ ತರಬೇತಿ ಮತ್ತು ಮಾಹಿತಿಯನ್ನು 
ನೀಡಲಾಗುತ್ತಿದೆ. ಸ್ತ್ರೀಯರ ಇಚ್ಛಾಶಕ್ತಿಯಿಂದಲೇ ಕರ್ನಾಟಕದಲ್ಲಿ 75000 ಗುಂಪುಗಳನ್ನು ರಚನೆ ಮಾಡಿ, 11 
ಲಕ್ಷದಷ್ಟು ಮಹಿಳೆಯರು ಸದಸ ರಾಗಿರುವುದು ಯೋಜನೆಯ ದಿಕ್ಸೂಜಿಯಾಗಿದೆ. ಈ ಎರಡು ವರ್ಷದ 
ಅವಧಿಯಲ್ಲಿ ಗುಂಪಿನ ಮಾಂ ಸುಮಾರು 90.00 ಕೋಟಿ ರೂಪಾಯಿಗಳ ಉಳಿತಾಯ ಮಾಡಿದ್ದಾರೆ. 


ನಮ್ಮ ದೇಶದಲ್ಲಿ ಮೊದಲಿನಿಂದಲೂ ಹೆಣ್ಣಿಗೆ ಪ್ರಮುಖ ಸ್ಥಾನವಿದೆ. ಅದರ ಜತೆಗೆ ಹೆಣ್ಣಿಗೆ ಅನೇಕ 
ಕಟ್ಟುಪಾಡುಗಳನ್ನು ಹಾಕುತ್ತಾ ಬಂದಿರುವುದು ಕೂಡ ಸಾಮಾಜಿಕ ಅನಿಷ್ಠವಾಗಿದೆ. ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ ಇಲಾಖೆಯು ರಾಜ್ಯಾದ್ಯಂತ ಸ್ತ್ರೀಶಕ್ತಿ ಯೋಜನೆಯನ್ನು ಜಾರಿಗೊಳಿಸಿರುವುದು ಬಹಳ ಪ್ರಶಂಸನೀಯ 
ಕಾರ್ಯತಪಾಗಿದೆ. ಸ್ತ್ರೀಶಕ್ತಿ 7 ಗುಂಪುಗಳ ರಚನೆಯಾಗಿ ಆಸಿತ್ವದಲ್ಲಿ ಇದ್ದರೂ ಸಹ ಅವುಗಳಿಗೆ 
ಸಾಮಾಜಿಕ ಸ್ವರೂಪವನ್ನು ಕೊಡಬೇಕಾಗಿದೆ. 


ಈ ಹಂತದಲ್ಲಿ ಸಾಮಾಜಿಕ ವಿಷಯಗಳ ಕುರಿತು ತರಬೇತಿ ಕೈಪಿಡಿಯನ್ನು ಹೊರತರುವುದು 
ಅವಶ್ಯಕತೆಯಿದೆ. ಈ ಕೈಪಿಡಿಯಲ್ಲಿ ತರಬೇತುದಾರರಿಗೆ ಟಿಪ್ಪಣಿ, ಳು, ನಾಟಕಗಳು, ಘೋಷಣೆಗಳು 
ಮತ್ತು ಸಾಮಾಜಿಕ ವಿಷಯಗಳನ್ನೊಳಗೊಂಡ ಪಠ್ಯಕ್ರಮ ಲಭ್ಯ ವಿರುತ್ತದೆ. ಇದರ ಉಪಯೋಗವನ್ನು ಗುಂಪಿನ 
ಸದಸ್ಯರು ಅಂಗನವಾಡಿ ಕಾರ್ಯಕರ್ತೆಯರು ಹತತ ಸಾರ್ವಜನಿಕರು ಪಡೆದುಕೊಳ್ಳಬೇಕಾಗಿದೆ. ಸಾಮಾಜಿಕ 
ವಿಷಯಗಳ ತರಬೇತಿ ಉಳಿದ ತರಬೇತಿಗಿಂತ ವಿಭಿನ್ನವಾಗಿದೆ. ಜಿಲ್ಲೆಯ ಸಾಕ್ಷರತಾ ತಂಡದವರಿಂದ ಕಲಾ 
ಮೇಳ, ಜಾಗೃತಿ ಮೇಳಗಳನ್ನು ಹಾಡು ನಾಟಕಗಳ ಮೂಲಕ ಮಹಿಳೆಯರಲ್ಲಿ ಅರಿವು ಮೂಡಿಸುವುದಾಗಿದೆ. 


ಕರ್ನಾಟಕ ಸರಕಾರ ಮಹಿಳೆಯರ ಸಾಮಾಜಿಕ ಸಮಸ್ಯೆ ಗಳನ್ನು ಸಮರ್ಪಕವಾಗಿ ಎದುರಿಸಲು ಹಲವಾರು 
ಯೋಜನೆಗಳನ್ನು ಹಾಕಿಕೊಂಡಿರುತ್ತದೆ. ಪೂ ಕೈಪಿಡಿಯ ಮತ್ತು ಯೋಜನೆಗಳ ಉಪಯೋಗ ಪಡೆದುಕೊಂಡು 
ಸದೃಢರಾಗಬೇಕೆಂದು ಮತ್ತು ಸಬಲೀಕರಣದತ್ತ ದಾಪುಗಾಲು ಇಡಬೇಕೆಂದು ಹಾರೈಸುತ್ತೇನೆ. 


ಡಿ. ತಂಗರಾಜ್‌ 
ಕಾರ್ಯದರ್ಶಿಗಳು 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೆಂಗಳೂರು. 


SESE eee eeeeceeeeemeecemceeee ಈ 
ot EL SERRE SPST TS PSII ಕಾ 


SNS EL 5057-30 EU GLE 2 AL RNR LL ic. 


ರಾಷ್ಟ್ರದಲ್ಲಿ ಗ್ರಾಮಗಳ ಅಭಿವೃದ್ಧಿಯನ್ನು ಸಾಧಿಸಲು ಸ್ವಸಹಾಯ ಗುಂಪುಗಳು ಮಹತ್ವವಾದ 
ಪಾತ್ರವನ್ನು ವಹಿಸುತ್ತವೆ. ಸ್ತ್ರೀಶಕ್ತಿ ಯೋಜನೆಯು ಗ್ರಾಮೀಣ ಮಹಿಳೆಯರ ಸರ್ವತೋಮುಖ 
ಅಭಿವೃದ್ಧಿಯನ್ನು ಹಮಿಕ್ರೊಂಡಿದೆ. ಮಹಿಳೆಯರ ಆತವಿಶ್ವಾಸವನ್ನು ಹೆಚ್ಚಿಸಬೇಕಾದರೆ ಸಾಮಾಜಿಕ ಅರಿವು 
ಬಹಳ ಪ್ರಾಮುಖ್ಯ. ಸಮಾಜದಲ್ಲಿ ಪ್ರತಿಯೊಬ್ಬ ಮಹಿಳೆಯು ಸಂಘಜೀವಿಯಾಗಿ ಬದುಕಬೇಕಾಗುತ್ತದೆ. 

ಸಮಾಜದಲ್ಲಿ ಸಾಮಾಜಿಕ ಪಿಡುಗುಗಳು ಹಾಗೂ ಮೂಡ ನಂಬಿಕೆಗಳು ಇವತ್ತಿನವರೆಗೂ 
ಪ್ರಚಲಿತವಾಗಿರುತ್ತವೆ. ಅವುಗಳನ್ನು ಬದಿಗೊತ್ತಿ ಪುರುಷ ಪ್ರಧಾನವಾದ ಈ ಸಮಾಜದಲ್ಲಿ ಮಹಿಳೆ 
ಶಕ್ತಿವಂತಳಾಗಬೇಕಾದರೆ ಸಾಮಾಜಿಕ ಪ್ರಜ್ಞೆಮತ್ತು ಸಾಮಾಜಿಕ ಮಾಹಿತಿ ಬೇಕಾಗುತ್ತದೆ. ಈ ಸನ್ನಿವೇಶದಲ್ಲಿ 
"ಸಾಮಾಜಿಕ ವಿಷಯಗಳ ತರಬೇತಿ ಕೈಪಿಡಿ' ಅತೀ ಅವಶ್ಯವಾಗಿದೆ. ಮುಖ್ಯವಾಗಿ ಲಿಂಗ ತಾರತಮ್ಮ, 
ಕುಟುಂಬದಲ್ಲಿ ಹಿಂಸೆ ಮತ್ತು ವರದಕ್ಷಿಣೆಯಂತಹ ಸಾಮಾಜಿಕ ಪಿಡುಗುಗಳನ್ನು ಸಮಾಜದಿಂದ 
ಹೋಗಲಾಡಿಸಲು ಎಲ್ಲ ಮಹಿಳೆಯರು ಅದರಲ್ಲಿಯೂ ಸ್ವಸಹಾಯ ಗುಂಪಿನ ಮಹಿಳೆಯರು 
ಕಂಕಣಬದ್ಧರಾಗಬೇಕು ಮತ್ತು ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕು. ಈ ಹೋರಾಟ ಕೇವಲ 
ಸಂಭಾಷಣೆಯಿಂದ ಬರುವುದಿಲ್ಲ ಅದಕ್ಕೆ ಮಹಿಳೆಯರಿಗೆ ತರಬೇತಿ ಬೇಕು, ಸಾಮಾಜಿಕ ಶಿಕ್ಷಣದ ಅರಿವು 
ಅವರಲ್ಲಿ ಬರಬೇಕು. ಈ ಜಾಗೃತಿ ಬರಬೇಕಾದರೆ ಮಹಿಳೆಯರಿಗೆ ಗ್ರಾಮಮಟ್ಟದಲ್ಲಿ “ಸಾಮಾಜಿಕ 
ಅರಿವು ಜಾಗೃತ ಮೇಳ ” ಗಳನ್ನು ಹಮಿಕ್ಷೊಳ್ಳಬೇಕಾಗುತ್ತದೆ. ಈ ಅರಿವು ಜಾಗೃತ ಮೇಳ ನುರಿತ ಮತ್ತು 
ಅನುಭವಿ ಕಲಾತಂಡದವರಿಂದ ಬೀದಿ ನಾಟಕ, ಕಲಾ ಪ್ರದರ್ಶನ, ಘೋಷಣೆ ಮುಂತಾದವುಗಳಿಂದ 
ಮೂಡಿಸಬಹುದಾಗಿದೆ. ಈ ಸಾಮಾಜಿಕ ಮೇಳಗಳಿಗೆ “ಪಠ್ಯಕ್ರಮ' ಅತ್ಯವಶ್ಯವಾಗಿದೆ. ಆದುದರಿಂದಲೇ 
ಈ ಪಠ್ಯಕ್ರಮವನ್ನೊಳಗೊಂಡ ಕೈಪಿಡಿಯನ್ನು ಹೊರತರಲಾಗಿದೆ. ಈ ಕೈಪಿಡಿಯಲ್ಲಿ ಸಾಮಾಜಿಕ ಸಮಸ್ಯೆಗಳ 
ವಿಶ್ಲೇಷಣೆ, ಪರಿಹಾರ ಮತ್ತು ಸಾಮಾಜಿಕ ಅಭಿವೃದ್ಧಿಯ ವಿಷಯಗಳನ್ನೊಳ ಗೊಂಡಿರುವುದು ಶ್ಲಾಘನೀಯ. 
ಹಾಡುಗಳ, ನಾಟಕಗಳ, ಘೋಷಣೆಗಳ, ಸಂಭಾಷಣೆಗಳ ಮತ್ತು ಭಿತ್ತಿ ಪತ್ರಗಳ ಮೂಲಕ ಮಹಿಳೆಯರ 
ಮನಕರಗುವಂತೆ ಸಮಾಜದ ಪರಿವರ್ತನೆ ಮಾಡುವುದೇ ಸಾಮಾಜಿಕ ವಿಷಯಗಳ ಕೈಪಿಡಿಯ ಮೂಲ 
ಉದ್ದೇಶವಾಗಿದೆ. 

ಈ ಕೈಪಿಡಿಯಿಂದ ಸ್ತ್ರೀಶಕ್ತಿ ಯೋಜನೆಯ ಮೂಲ ಉದ್ದೇಶವನ್ನು ಗ್ರಾಮದ ಮೂಲೆ ಮೂಲೆಗೆ 
ತಲುಪುವಂತೆ ಮಾಡುವುದೇ ಇದರ ಗುರಿಯಾಗಿದೆ. ಮಹಿಳೆಯರಲ್ಲಿ ಸಾಮಾಜಿಕ ಪ್ರಜ್ಞೆ ಮೂಡಲಿ 
ಎಂದು ಹಾರೈಸುತ್ತೇನೆ. 

ಈ ಕೈಪಿಡಿಯನ್ನು ಹೊರತರಲು ಸಹಕರಿಸಿದ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ದಿ ನಿಗಮ, 
ಸ್ವಶಕ್ತಿ, ಲೋಶಶಿಕ್ಷಣ ಇಲಾಖೆ, ಕರ್ನಾಟಕ ಮಹಿಳಾ ಆಯೋಗ, ಮಹಿಳಾ ಸಾಮುಕ್ಕ ಮತ್ತು ಮೈರಾಡ 
ಸಂಸ್ಥೆಗಳಿಗೆ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಿದ್ದೇನೆ. ಜಾಗೃತರಾಗಿ ಸ್ತ್ರೀಶಕ್ತಿ ಗುಂಪಿನ ಮಹಿಲೆಯರು 
ಈ ಯೋಜನೆಯಿಂದ, ತರಬೇತಿಯಿಂದ ಜಾಗೃತರಾಗಿ ಸಾಮಾಜಿಕವಾಗಿ ಸಶಕ್ತರಾಗಿ ಸಬಲೀಕರಣದತ್ತ 


ದಾಪುಗಾಲಿಡಲಿ ಎಂದು ಹಾರೈಸುತ್ತೇನೆ. 


ಬಿ.ಆರ್‌. ಜಯರಾಮರಾಜಅರಸ್‌ 


ನಿರ್ದೇಶಕರು 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೆಂಗಳೂರು 


1) ಆರ್‌.ಕೆ. ರಾಜು KAS 
ವ್ಯವಸ್ಥಾಪಕ ನಿರ್ದೇಶಕರು 
ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ದಿ ನಿಗಮ 


2) 


ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 


3) ಶ್ರೀಮತಿ ಡಾ! ವಿಜಯಲಕ್ಷ್ಮೀ 
ಯೋಜನಾ ನಿರ್ದೇಶಕರು, ಸ್ವಶಕ್ತಿ ಪ್ರಾಜೆಕ್ಟ್‌ 


$ ಶ್ರೀಮತಿ ವಾಸಂತಿ ಕೆ.ಆರ್‌. 


ಟ್ರೈನಿಂಗ್‌ ಕೋ ಆರ್ಡಿನೇಟರ್‌, ಸ್ವಶಕ್ತಿ ಪ್ರಾಜೆಕ್ಟ್‌ 


5) ಶ್ರೀಮತಿ ಎಂ.ಎಂ. ಬಿಂದು 
ಉಪಯೋಜನಾ ನಿರ್ದೇಶಕರು 
ಸ್ತ್ರೀಶಕ್ತಿ ಶಾಖೆ, ಪ್ರಧಾನ ಕಛೇರಿ 


9 ಶ್ರೀಮತಿ ವಿದ್ಧಾರಾಮಚಂದ್ರನ್‌ 
ಮೈರಾಡ ಸ್ವಯಂ ಸೇವಾ ಸಂಸ್ಥೆ 


7 ಶ್ರೀಮತಿ ಆಶಾ ನಂಬೀಶನ್‌ 
ಬೆಂಗಳೂರು 


ಎಂ.ಓ. ನಾಗರಾಜ್‌ KAS 

ಯೋಜನಾ ನಿರ್ದೇಶಕರು, ಸ್ತ್ರೀಶಕ್ತಿ ಯೋಜನೆ, 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, 
ಬೆಂಗಳೂರು 


ಶ್ರೀಮತಿ ಜಿ. ಸತ್ಯವತಿ ಜಸ ಸ್ಪೆಷಲ್‌ ಆಫಿಸರ್‌ 


8) 


9) 


10) 


11) 


12) 


13) 


14) 


ಶ್ರೀ ಸಂಜೀವ್‌ ಕುಲಕರ್ಣಿ 
ರವೀಂದ್ರ ಕಲಾನಿಕೇತನ 
ತುಮಕೂರು 


ಶ್ರೀ ಪ್ರವೀಣ್‌ 
ಕಾರ್ಟೂನಿಸ್ಟ್‌, ಬೆಂಗಳೂರು 


ಶ್ರೀಮತಿ ನಗೀನಾ 
ಮಹಿಳಾ ಸಾಮುಕ್ಕ 


ಶ್ರೀಮತಿ ಕವಿತಾ ಡಿ.ಎಲ್‌ 
ಮಹಿಳಾ ಸಮುಕ್ಕ 


ಶ್ರೀಮತಿ ಪ್ರತಿಭಾ ನಂದಕುಮಾರ್‌ 
ಬರಹಗಾರರು 


ಇಕ್ಬಾಲ್‌ ಅಹಮದ್‌ 
ಜೆ.ಪಿ.ನಗರ, ಬೆಂಗಳೂರು 


ಶ್ರೀಮತಿ ಶಾಂತಮ್ಮ 
ಕರ್ನಾಟಕ ಮಹಿಳಾ ಆಯೋಗ, ಬೆಂಗಳೂರು. 


ಬಿ.ಆರ್‌. ಜಯರಾಮರಾಜಅರಸ್‌ 145 
ನಿರ್ದೇಶಕರು, 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, 
ಬೆಂಗಳೂರು 


ಜಸ ad 


ಶಿ 
ಹೋ ಪ ಾ ಲ್‌ ಹಚಚಅಚ್ಚೋಟು 
2. ಹಾಡುಗಳು 
ES ಫೋ ್‌ಲ ಅ ಅ ಟಿ 9-10 
6) ್‌್ಚ್ಚ್ಚ್ಸ್ಚುೂ್ರ್ಬಾ ಊ 10-10 
(i) ್ಟ್ಮುುುುಘ್ರೋ ್ಟೀೋೇಈ 12-14 
i 19 - 34 
. ನಾಟಕಗಳು 
ಛ ಗಂಗಾ - ಜಮುನಾ .......... EE 38 - 58 
(9) ಲಕ್ಷ್ಮಿ- ಕಟಾಕ್ಷ... ರಾತಾ: Re. 60 - 74 
i ನುಡಸ 75 - 89 


(11) ಹೆಣ್ಣು- ಸಂಸಾರದ ಕಣು... ರಾ 9 100 


NNN eR NN KANN ಹಾ ರಿ ಸ DSIRE TTT SRR ಸ ನ್‌್‌ 4 4 
NN SN NNN ANN NNN ಡು ಜು ಉಹು ಇಸ SHES EE GES ಹಮ. 


NN NAN SRNR ಜುಯ್‌ RNR RRR wT, intone. KR % 44 ಭಾನ ke CSE ESS BAT 2 % 44 4 
ಎ. ಸು ಯುತ AN ನಾ ನ SRS SEE NS EUR ೬31%... EEE HUE 
ಎ ಬ ಚನಸನಸನನವನನ ಬಯ 2 4 PES ESN LEER 9 LR 


hi pend ಒಂದು ಟಪ್ಪಣಿ 


ತರಬೇತುದಾರರಾಗುವ ನಿಮಗೆ ತರಬೇತಿಯ ತಯಾರಿ ಬಹಳ ಮುಖ್ಯವೆನಿಸುತ್ತದೆ. ಯಾವುದೇ 
ವಿಷಯಗಳನ್ನು ನೀವು ತರಬೇತುದಾರರಿಗೆ ಹೇಳುವಾಗ ಆ ವಿಷಯದಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಪರಿಣಿತಿಯನ್ನು 
ಹೊಂದಿರಬೇಕಾಗುತ್ತದೆ. ಅದ್ದಕ್ಕಾ ಗಿಯೇ ಈ ಟಿಪ್ಪಣಿಯ ಜೊತೆ ಸಮಸ್ಯೆ ಜಾ ಪರಿಚಯವನ್ನು 
ಕೊಡಲಾಗಿದೆ.ನಿಮಗೆ ಗೊತ್ತಿರುವುದನ್ನು ಇತರರೊಡನೆ ಹಂಚಿ, ನಿಮಗೆ ಗೊತ್ತಿಲ್ಲದ ವಿಷಯಗಳನ್ನು 
ದ ತಿಳಿದುಕೊಳ್ಳುವ ಒಂದು ಸಂಯಮ ಬೆಳಸಿಕೊಳ್ಳಿ. ಇದರಿಂದ ನಿಮಗೆ ಬಹಳ ಲಾಭವಿದೆ. 
ಇಸ ಸ ಕಲಿಕೆ ಆಗುತ ದೆ. ಆಶಾಂತಿಯಿಂದ ಕೂಡಿದ ಮತ್ತು ಅಸಮಾನವಾದ ಈ ಸಮಾಜವನ್ನು 
ಸುಂದರವಾದ ವವ ವನ್ನಾಗಿ ಮಾಡಲು ನಡೆಸಿರುವ ಹೋರಾಟದಲ್ಲಿ ನೀವು ಬಹಳ ಮುಖ್ಯಪಾತ್ರ 
ವಹಿಸಿರುವಿರಿ. ಗ್ರಾಮಾಂತರ ಹೆಣ್ಣು ಮಕ್ಕಳಿಗೆ ನೀವು ಕೇಂದ್ರ ಬಿಂದು ಆಗುತ್ತೀರಿ ಮತ್ತು ಅವಳ (ಕಟ 
ಪಥದಲ್ಲಿ ನಿರ್ದಿಷ್ಟ ಬದಲಾವಣೆಗಳನ್ನು ಇಸ ಒಂದು ಬೆಳಗುವ ದೀಪವಾಗುತ್ತೀರಿ. ಈ ನಿಟ್ಟಿನಲ್ಲಿ 
ನಮ್ಮ ಗ್ರಾಮಾಂತರ ಹಣ್ಣು ಮಕ್ಕಳಿಗೆ ಸಾಮಾಜಿಕ ಸಮಸೆ ್ಯಗಳು / ಪಿಡುಗುಗಳ ಮೇಲೆ ಅರಿವು 
ಮೂಡಿಸಬೇಕಾಗಿದೆ. ಪೂ "ಎಲ್ಲಾ ಮಾಹಿತಿಗಳು ಸೇಜ್‌ ಜ್‌: ತಲುಪಲು ಮೂರು 
ಮಾಧ್ಯಮಗಳನ್ನು ಬಳಸಲಾಗಿದೆ - ಹಾಡುಗಳು, ಪೋಸ್ಟರ್ಸ್‌ (ಬಿತ್ತಿ ಪತ್ರಗಳು) ಮತ್ತು ಬೀದಿ ನಾಟಕಗಳ 
ಆತ್ಮವಿಶ್ವಾಸ ಮತ್ತು ನಂಬಿಕೆಯಿಂದ, ಶೋಷಿತ ಹೆಣ್ಣು ಮಕ್ಕಳ ಒಳಿತಿಗಾಗಿ, ಇವುಗಳ ಮೇಲೆ ಮಾಹಿತಿ 
ಪಡೆದು ಅವರಿಗೂ ಸಹಾ ಮಾಹಿತಿ ನೀಡಿರಿ. 


ಸಮಸ್ಯೆಗಳ ಒಂದು ಕಿರು ಪರಿಚಯ 


ಅನಾದಿ ಕಾಲದಿಂದಲೂ ನಮ್ಮದೇಶದಲ್ಲಿ ಹೆಣ್ಣಿಗೆ ಪ್ರಮುಖ ಸ್ಥಾನವಿದೆ. ಹಿಂದೆ ನಮ್ಮಸಮಾಜ 
"ಮಾತೃ' ಪ್ರಧಾನವಾಗಿತ್ತು. ಕಾಲಾಂತರದಲ್ಲಿ ಅದು "ಹಿತ? ಪ್ರಧಾನ ಸಮಾಜವಾಗಿ rN: 
ಹೀಗೆ ಕದಲಾದ ಸಮಾಜದಲ್ಲಿ ಹೆಣ್ಣಿಗೆ ನಾನಾ ರೀತಿಯ ಕಟ್ಟು ಪಾಡುಗಳನ್ನು ಹಾಕಲಾಯಿತು. ಅದರ 
ಪರಿಣಾಮವಾಗಿ ಅವಳು "ಅಬಲೆ' ಎನ್ನುವ ಹೆಸರಿನಲ್ಲಿ ನಾನಾ ರೀತಿಯ ಶೋಷಣೆ ಮತ್ತು ಸಮಸ್ಯೆ ಗಳಿಗೆ 
ಒಳಗಾಗಿದ್ದಾಳೆ. ಅವುಗಳಲ್ಲಿ ಪ್ರಮುಖವಾದವು ಲಿಂಗ ತಾರತಮ್ಮ, ಕುಟುಂಬದಲ್ಲಿ ಹಿಂಸೆ ಮತ್ತು ವರದಕ್ಷಿಣೆ, 
ಅಂತೆಯೆ ಈ ಮೂರು ವಿಷಯಗಳನ್ನು ತರಬೇತಿಯಲ್ಲಿ ಸೇರಿಸಿಕೊಳ್ಳಲಾಗಿದೆ. 


1. ಲಿಂಗ ತಾರತಮ್ಮ 


ಹೆಣ್ಣು ಮತ್ತು ಗಂಡಿನ ನಡುವಿನ ಬೇದ ದೈಹಿಕವಾದದ್ದು ಮಾತ್ರ. ಹೆಣ್ಣಿನಂತೆ ಗಂಡು ಗರ್ಭಧರಿಸಲಾರ 
ಮತ್ತು ಹೆಣ್ಣು ಲಿಂಗಧಾರಣೆಯಲ್ಲಿ ದೈಹಿಕವಾಗಿ ಗಂಡಿನ ಪಾತ್ರ ನಿರ್ವಹಿಸಲಾರಳು. ಸಮಾಜ ಕೆಲವು 
ಕಟ್ಟು "ಪಾಡುಗಳನ್ನು ಹಾಕಿಕೊಂಡಿದೆ. "ಅದರಂತೆ ಹೆಣ್ಣಿನ ಕೆಲಸ ಮಾಡುವ ಗಂಡನು ಅಥವಾ ಗಂಡಿನ 
ಕೆಲಸ ಮಾಡುವ ಹೆಣ್ಣನ್ನು ಅದು ಒಪ್ಪುವುದಿಲ್ಲ. ಇದನ್ನೇ « ಅಸಮಾನತೆ ಎನ್ನುತ್ತಾರೆ ಅಥವಾ ಲಿಂಗತಾರತಮ್ಯ 
ಎನ್ನುತ್ತಾರೆ. ಲಿಂಗತಾರತಮ್ಯ ಎಂಬುದು ಸ್ತ್ರೀಪುರುಷರ ಸ ಸಾಮಾಜಿಕ ಬಿನ್ನತೆಯನ್ನು ವಿವರಿಸುವ ಒಂದು 
ಪದ. ಲಿಂಗ ತಾರತಮ ್ಯ ಬೈವಿಕ ಭಿನ್ನತೆಯನ್ನು ಸೂಚಿಸುತ್ತದೆ. ಲಿಂಗ ತಾರತಮ್ಯ ಸಮಾಜ ದಿಂದ ಸೃಷಿಸಲ್ಪಟ್ಟಿದೇ 
ವಿನಃ ಅದು ಸ್ವಾಭಾವಿಕ ಆ ಅಥವಾ ಭೌತಿಕವಲ್ಲ. ಲಿಂಗತಾರತಮ್ಯ ವಿರುವುದು ಅವರು ನಿರ್ವಹಿಸುವ 


ಪಾತ್ರಗಳಲ್ಲಿ ಮಾತ್ರ. 


ಷ್ಟ 


EEE 3 


RIES 


ಹೆಣು ಹು ಡಿದು ಅವಳ ವೃದ್ಯಾಪದವರೆಗೂ ಬೇರೆ ಬೇರೆ ಸಂದರ್ಭದಲ್ಲಿ ಹಾಗೂ 
ಣ 


ಟ್ರಿದಾಗಿನಿಂದ ಹಿ 
ಬೇರೆ ಬೇರೆ ರೀತಿಯಲ್ಲಿ ಲಿಂಗ ತಾರತಮ್ಯಕ್ಕೆ ಒಳಗಾಗುತ್ತಾಳೆ. ಈ ತಾರತಮ್ಯ ಸ್ವರೂಪ ಬೇರೆ ಬೇರೆ 
ಪ್ರದೇಶಗಳಿಗೆ ಮತ್ತು ಸಮುದಾಯಕ್ಕೆ ಕಾಲ ಕಾಲಕ್ಕೆ ಬದಲಾಗುತ್ತಲೇ ಇರುತ್ತದೆ. ಹೆಣ್ಣು ಮಕ್ಕಳು ಮುಖ್ಯವಾಗಿ 
ಶಿಕ್ಷಣ, ಆಹಾರ, ಚಲನಶೀಲತೆ ಮುಂತಾದ ವಿಷಯಗಳಲ್ಲಿ ಹೆಚ್ಚು ತಾರತಮ್ಯಕ್ಕೆ ಒಳಗಾಗುತ್ತಾಳೆ. 
(ಹೀಗೇಕೆ ? ಹೀಗೀರಲಿ-ಎಂಬ ಶೀರ್ಷಿಕೆಯಲ್ಲಿ ಲಿಂಗ ತಾರತಮ್ಯ ಸಾಮಾನ್ಯವಾಗಿ ವಾಸ್ತವವಾಗಿ ಯಾವ 
ಯಾವ ಸಂದರ್ಭದಲ್ಲಿ ಕಾಣಿಸಿಕೊಳ್ಳುತ್ತದೆ ಮತ್ತು ಅದನ್ನು ಹೇಗೆ ಬದಲಾಯಿಸಬೇಕು ಎಂಬುದನ್ನು 
ತಮಗೆ ನೀಡಿರುವ ಬಿತ್ತಿ ಪತ್ರಗಳಲ್ಲಿ ತೋರಿಸಲಾಗಿದೆ). 
2. ಕುಟುಂಬದಲ್ಲಿ ಹಿಂಸೆ . 

ಗಂಡಸು ಹಿಂಸೆ ಕೊಡುವುದು ಮತ್ತು ಮಹಿಳೆ ಅದರ ವಿರುದ್ದದ್ದನಿ ಎತ್ತದೆ ಒಪ್ಪಿಕೊಂಡಿರುವುದು 
ಒಂದು ಸಾಮಾಜಿಕ ಸಮಸ್ಯೆಯಾಗಿದೆ. ಇದರಿಂದ ಅವಳ ವ್ಯಕ್ತಿತ್ವ ಕುಂದುತ್ತದೆ, ಇದನ್ನು ಒಪ್ಪಿಕೊಳ್ಳುವುದನ್ನು 
ತಂದೆ ತಾಯಿಗಳು ಸಣ್ಣ ವಯಸ್ಸಿನಿಂದಲೇ ಕಲಿಸುತ್ತಾರೆ. 


ಉದಾ :- “ನೀನು ಹೆಣ್ಣು ಹುಡುಗಿ, ಹಾಗೆಲ್ಲ ಗಂಡು ಮಕ್ಕಳಿಗೆ ಎದುರು ಮಾತನಾಡಬಾರದು ' | 


ಹಾಗಾಗಿ ಮುಂದೆಯೂ ಕೂಡ ಅವಳ ಮೇಲೆ ಹಿಂಸೆ ನಡೆದಾಗ ಅದನ್ನು ಕೂಡ ಸಹಜ ಎಂಬಂತೆ 
ಒಪ್ಪಿಕೊಳ್ಳುತ್ತಾಳೆ. ಅದನ್ನು ತನ್ನ ಮೇಲೆ ಆಗುತ್ತಿರುವ ಹಿಂಸೆ ಎಂದು ಕೂಡಾ ಗುರುತಿಸುವುದಿಲ್ಲ. 
ಬೇರೆಯವರಂತೆ ತಾನು ಇರಬೇಕು, ಇಲ್ಲದಿದ್ದರೆ ಸಮಾಜ ತನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತದೆ 
ಎಂದು ಭಾವಿಸಿ ಸುಮವಾಗುತ್ತಾಳೆ. ಹೆಣ್ಣು ಸಾಮಾನ್ಯವಾಗಿ ಎಲ್ಲೆಲ್ಲಿ ಹಿಂಸೆ ಅನುಭವಿಸುತ್ತಾಳೆಂದರೆ 
- ಮನೆಯಲ್ಲಿ ಕುಟುಂಬದಲ್ಲಿ, ಸಮಾಜದಲ್ಲಿ, ಉದ್ಕೋಗ ಮಾಡುವ ಕಡೆಯಲ್ಲಿ ಶಾಲೆಗಳಲ್ಲಿ ವಿದ್ಯಾರ್ಥಿ 
ನಿಲಯಗಳಲ್ಲಿ, ರೈಲು ಮತ್ತು ಬಸ್ಸಿನ ಪ್ರಯಾಣದಲ್ಲಿ, ಸಿನಿಮಾ ಮಂದಿರಗಳಲ್ಲಿ ಇನ್ನು ಮುಂತಾದ 
ಕಡೆಗಳಲ್ಲಿ ಇವುಗಳಲ್ಲಿ ಕುಟುಂಬದಲ್ಲಿ ನಡೆಯುವ ಹಿಂಸೆಯೇ ಮೇಲುಗೈಯಾಗಿದೆ. 


ಕುಟುಂಬದಲ್ಲಿ ಹಿಂಸೆ ನಡೆಯಲು ಬೇರೆ ಬೇರೆ ಕಾರಣಗಳಿವೆ. ಅವುಗಳು ಯಾವುವೆಂದರೆ ಹೆಂಡತಿ 
ಅಂದರೆ ಗಂಡನ ಅಡಿಯಾಳು ಎಂಬ ದೋರಣೆ, ಗಂಡುಸುತನದ ಪ್ರತಿಷ್ಠೆ, ಯಜಮಾನತ್ವ ಸ್ಥಾಪಿಸಲು, 
ಹೆಂಡತಿ / ಸೊಸೆ ವರದಕ್ಷಿಣೆ ತರದೇ ಇದ್ದ ಪಕ್ಷದಲ್ಲಿ, ಹೆಣ್ಣನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲು, ಹೆಂಡತಿ / 
ಸೊಸೆ ಬಂಜೆಯಾಗಿದ್ದರೆ ಅಥವಾ ಗಂಡು ಮಗುವಿಗೆ ಜನ್ಮ ಕೊಡದೆ ಇದ್ದರೆ ಮುಂತಾದವುಗಳು. 

ಕುಟುಂಬದಲ್ಲಿ ಅವಳಿಗೆ ಹಿಂಸೆಯಾಗುವ ಸಾಧ್ಯತೆಗಳು ಯಾರಿಂದ ಎಂದರೆ - ಗಂಡ, ತಂದೆ, 
ಮಾವ, ಅತ್ತೆ, ತಮ್ಮ ಚಿಕ್ಕಪ್ಪ, ಭಾವ, ಮೈದುನ, ನಾದಿನಿ, ನಾದ್ದಿಯ ಗಂಡ, ಓರಿಗಿತ್ತಿ, ಮಗ ಮತ್ತು 
ಅತ್ತಿಗೆ. 


ಕುಟುಂಬದಲ್ಲಿ ಹಿಂಸೆಯ ಸ್ವರೂಪಗಳು ಯಾವವೆಂದರೆ - ಮಾನಸಿಕ ಹಿಂಸಚಾರ, 
ಹೊಡೆಯುವುದು, ಲೈಂಗಿಕ ಅತ್ಯಾಚಾರ, ಸುಡುವುದು, ಅಶ್ಲೀಲ ಶಬ್ದಗಳಿಂದ ಬೈಯುಳ, ಕೋಣೆಯಲ್ಲಿ 
ಕೂಡಿ ಹಾಕುವುದು, ಸರಿಯಾಗಿ ಊಟ ಕೊಡದೆ ಇರುವುದು, ಇಷ್ಟವಿಲ್ಲದೆ ಅವಳಿಗೆ ಮದುವೆ 
ಮಾಡಿಸುವುದು, ಚುಚ್ಚು ನುಡಿಯುವುದು, ಆಸೆಗಳನ್ನು ಚಿವುಟುವುದು ಇತ್ಯಾದಿ. 


ಹೆಣ್ಣು ಮಕ್ಕಳು ಸುಮನಿರದೆ ಇವುಗಳ ವಿರುದ್ಧ ಧ್ವನಿ ಎತ್ತಬೇಕು. ಸೂಕ್ತವಾದ ಪರಿಹಾರ 


ಕಂಡುಕೊಳ್ಳುವತ್ತ ಯೋಚನೆ ಮಾಡಲು ಪ್ರಾರಂಭಿಸಬೇಕು. 
ರ್‌ SSE SET ಕರರ ಗ 


ಹ 


ಟ್‌ ಬಟ ಚಟ್ಲ ಹರ ಚ ಸಲಕರ ಅ ಸ 
REAL ESE SSSR ISS EE RS NS. 


ಆ ಪತ ಟು ಟಟ ಟ್‌ ಟು 1222 ಐ, ತು ಪಟುಟ 


3. ವರದಕ್ಷಿಣೆ 


ವಧುವಿನ ತಂದೆ ತಾಯಿಗಳು / ಪೋಷಕರು ವರನಿಗೆ ದಕ್ಷಿಣೆ ಕೊಟ್ಟು ಮಗಳ ಮದುವೆ 
ಮಾಡುವುದನ್ನು ವರದಕ್ಷಿಣೆ ಎನ್ನುತ್ತೇವೆ. ಸರಳವಾಗಿ ಹೇಳುವುದಾದರೆ ತಮ್ಮಮಗಳನ್ನು ಮದುವೆಯಾಗಲು 
ತಂದೆ / ತಾಯಿ / ಪೋಷಕರು ಗಂಡಿಗೆ ಕೊಡುವ ಕಿಮತ್ತು ಅಥವಾ ಬೆಲೆ, ಅದು ವಸ್ತು ರೂಪದಲ್ಲಿರಬಹುದು 
ಅಥವಾ ಹಣದ ರೂಪದಲ್ಲಿರಬಹುದು. ಆದರೆ ಮದುವೆಯ ಸಂದರ್ಭದಲ್ಲಿ ಕೊಡುಗೆಯೆಂದು ಕೊಡುವುದು 
ವರದಕ್ಷಿಣೆ ಎನಿಸುವುದಿಲ್ಲ. 


ಕಾನೂನಿನ ದೃಷ್ಟಿಯಲ್ಲಿ ವರದಕ್ಷಿಣೆ. ತೆಗೆದುಕೊಳ್ಳುವುದು, ಕೊಡುವುದು ಅಥವಾ ಅದರ ವಿಷಯದಲ್ಲಿ 
ಮಧ್ಯಸ್ಥಿಕೆ ವಹಿಸುವುದು ಅಪರಾಧ. ಅಪರಾಧಿಗಳಿಗೆ ಕಾನೂನಿನಲ್ಲಿ ಸೂಕ್ತ ಶಿಕ್ಷೆಯೂ ಕೂಡ ಇದೆ. 
ಕುಟುಂಬದಲ್ಲಿ ಹಿಂಸೆ ನಡೆಯಲು ವರದಕ್ಷಿಣಿಯೂ ಒಂದು ಕಾರಣವಾಗಿದೆ. ವರದಕ್ಷಿಣೆಯಿಂದ ಇನ್ನೊಂದು 
ಸಾಮಾಜಿಕ ಸಮಸ್ಯೆ ಹುಟ್ಟಿ ಕೊಂಡಿದೆ. ಅದೇನೆಂದರೆ - "ಬಾಲ್ಯ ವಿವಾಹ' ವರದಕ್ಷಿಣೆಯ ಭಯದಿಂದಾಗಿ 
ತಂದೆ ತಾಯಿಗಳು ತಮ್ಮಮಗಳನ್ನು ಅತೀ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆ ತ್‌ 4 ಗ್ರಾಮಾಂತರ 
ಪ್ರದೇಶದಲ್ಲಿ ವದ ಸಾಮಾನ್ಯ ಹಾಗ್‌ ವೈಜ್ಞಾನಿಕವಾಗಿ ಈ ವಯಸ್ಸಿನ ಮಕ್ಕಳಿಗೆ ಆರೋಗ್ಯ 
(ದೈಹಿಕ), ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆಯೂ ಆಗಿರುವುದಿಲ್ಲ. ಇದರಿಂದ ಮಕ್ಕಳಿಗೆ ಬಹಳ 
ಅನಾಹುತಗಳಾಗುತ್ತವೆ. ಆದ್ದರಿಂದ ಎ ಎಲ 2 ದೃಷ್ಟಿಕೋನಗಳಿಂದ ವರದಕ್ಷಿಣೆ ಎನ್ನುವ ಪಿಡುಗನ್ನು ಲ್ಲಿಸುವುದು 
ಅನಿವಾರ್ಯವಾಗಿದೆ ಮತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಇದರ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ. 


ಉದ್ದೇಶಗಳು 
ದ ಮಹಿಳೆಯರಿಗೆ ಲಿಂಗತ್ವದ ಬಗ್ಗೆ ಅರಿವು ಮೂಡಿಸುವುದು. 


ಡ ನಾವು ಮಹಿಳೆಯರು ಎಂದು ಅಭಿಮಾನ ಪಡಬೇಕು ಮತ್ತು ಸಮಸ್ಯೆಗಳನ್ನು ಧೈರ್ಯವಾಗಿ 
ಎದುರಿಸಬೇಕು ಎಂಬ ಹೊಸ ಆಲೋಚನೆಯನ್ನು ಹುಟ್ಟಿ ಹಾಕುವುದು. 


೧ ಸಂಘಟನೆಯಲ್ಲಿ ಬಲವಿದೆ ಎಂದು ಮಹಿಳೆಯರಿಗೆ ಮನವರಿಕೆಯಾಗಬೇಕು. 


OQ ಹೆಣ್ಣು ಮತ್ತು ಗಂಡು ಬರೀ ದೈಹಿಕವಾಗಿ ಬೇರೆಯಾಗಿದ್ದಾರೆ. ಇಬ್ಬರು ಒಂದೇ, ಅವರನ್ನು 
ಬೆಳೆಸುವಲ್ಲಿ ಯಾವುದೇ ಒಂದು "ತಾರತಮ್ಮ ಇರಬಾರದು. 


ಅ ಹೆಣು ಮಕ್ಕಳಿಗೆ ಕೂಡ ಶಿಕ್ಷಣದ ಅಗತ್ಯ ಇದೆ. 
ಣಿ 
9 ಹೆಣ್ಣು ಮಕ್ಕಳಿಗೆ ಕೂಡ ಸರಿಸಮವಾದ ಪೌಷ್ಠಿಕ ಆಹಾರದ ಅಗತ್ಯ ಇದೆ. 


* ಚಲನ ಶೀಲತೆಯು ಒಂದು ಸಂಪನೂಲ. ಹೆಣ್ಣು ಮಕ್ಕಳಿಗೆ ಕೂಡ ಇದರ ಮೇಲೆ 
ಸಮಾನ ಹಕ್ಕಿದೆ. 

ಅ ಹೆಣ್ಣು ಮಕ್ಕಳಿಗೆ ಕೂಡ ತಮ್ಮ ಮದುವೆಯ ವಿಚಾರಕ್ಕೆ ಮತ್ತು ನಿರ್ಧಾರಕ್ಕೆ ಹಕ್ಕು 
ಇದೆ. 


೩ ₹೪೪ 


QO 


ಡಿ 


ನಿರೀಕ್ಷಿ 


U 


QU 


ರ್ಸ್‌ 
NIST 


ಕ ಮಾಟ ದಃ ಸಷ pF: IES LS SRLS RIGS ೫ 
ರಾರಾ ಪಾವರ ಹತಾ Se RIE a EE 


ಕು ಟುಂಬದಲ್ಲಿರುವ ನೇರ RES ಮತ್ತು ಕಣ್ಣಿ ಕಾಣದ ಬಯ ರ್‌ 
ಮಾಡಿಕೊಳ್ಳುವುದು. 


ಹಿಂಸೆಯನ್ನು ಒಂದು ಸಮಸ್ಯೆಯೆಂದು ಗುರುತಿಸುವುದು ಮತ್ತು ಅದರ ವಿರುದ್ಧ ಹೋರಾಡುವಂತೆ 
ಮಹಿಳೆಯರಿಗೆ ಪ್ರೇರೇಪಿಸುವುದು. 


ವರದಕ್ಷಿಣೆ ತೆಗೆದು ಕೊಳ್ಳುವುದು, ಕೊಡುವುದು ಅಥವಾ ಈ ವಿಚಾರದಲ್ಲಿ ಮಧ್ಯ ಸಿಕೆ ವಹಿಸುವುದು 
ಕಾನೂನಿನ ದೃಷ್ಟಿಯಲ್ಲಿ ಅಪರಾದ. ಹೆಣ್ಣು ಈ ಅನಿಷ್ಟ ಪಿಡುಗನ್ನು ಬಹಿಷ್ಕರಿಸಬೇಕು ಎಂದು 
ಮನದಟ್ಟು ಅಡುವ 


ಸಮಸ್ಯಗಳನ್ನು ಒಪ್ಪಿಕೊಂಡು ಅದರಂತೆ ಇರುವುದು ತಪ್ಪು. ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತಿ 
ಕಹನ ಕಂಡುಕೊಳ್ಳುವತ್ತ ಹೆಜ್ಜೆ ಹಾಕುವುದು ಮಹಿಳೆಯರಿಗೆ ಮನವರಿಕೆಯಾಗಬೇಕು. 


ತ ಫಲಿತಾಂಶಗಳು 


ಮಹಿಳೆಯರಿಗೆ ಲಿಂಗತ್ಚದ ಬಗ್ಗೆ ಅರಿವು ಮೂಡಿರುವುದು ಮತ್ತು ಅಭಿಮಾನದಿಂದ ಹೆಜ್ಜೆ 
ಹಾಕುತ್ತಿದ್ದಾರೆ. 


ಮಹಿಳೆಯರು ಧೈರ್ಯವಾಗಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಮತ್ತು ಅವುಗಳ ವಿರುದ್ಧ 
ಹೋರಾಡುತ್ತಿದ್ದಾರೆ. ಸ 


ಹೆತ್ತವರು ಮಕ್ಕಳನ್ನು ಹೆಣ್ಣು ಮತ್ತು ಗಂಡು ಎಂದು ತಾರತಮ್ಯ ಮಾಡದೆ ಸರಿಸಮಾನವಾಗಿ 
ನೋಡುತ್ತಿರುವುದು. 


9 ಹೆಣ್ಣು ಮಕ್ಕಳು ಸಹಾ ಶಾಲೆಗೆ ಹೋಗುತ್ತಿರುವುದು. 
€ ಹೆಣ್ಣು ಮಕ್ಕಳು ಸಹಾ ಒಳ್ಳೆಯ ಆಹಾರ ಸೇವಿಸುತ್ತಿರುವುದು. 
9 ಹೆಣ್ಣು ಮಕ್ಕಳ ಚಲನಶೀಲತೆಯಲ್ಲಿ ಯಾವ ನಿರ್ಬಂಧ ಇರದೇ ಇರುವುದು. 


9 ಹೆಣ್ಣು ಮಕ್ಕಳೇ ತಮ್ಮ ಮದುವೆ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸುತ್ತಿರುವುದು ಹಾಗೂ 
ನಿರ್ಧಾರ ತೆಗೆದುಕೊಳ್ಳುತ್ತಿರುವುದು. | 


ಕುಟುಂಬದೊಳಗಿನ ಹಿಂಸೆಯನ್ನು ಸಮಸ್ಯೆ ಎಂದು ಗುರುತಿಸಿ ಅದರ ಪರಿಹಾರದತ್ತ ಹೆಜ್ಜೆ ಹಾಕುತ್ತಾ 
ಇರುವುದು. ಸಂಘದ ಹೆಣ್ಣು ಮಕ್ಕಳ ಜೊತೆ ಮುಕ್ತವಾಗಿ ಚರ್ಚಿಸುತ್ತಾ ಇರುವುದು. 


ಮಹಿಳೆಯರು ತಮ್ಮ ಹಣ್ಣು ಮಕ್ಕಳಿಗೆ ವರದಕ್ಷಿಣೆ ಕೊಡದೆ / ಗಂಡು ಮಕ್ಕಳಿಗೆ ವರದಕ್ಷಿಣೆಯನ್ನು 
ತೆಗೆದುಕೊಳ್ಳದೆ ಮದುವೆ ಮಾಡುವಂತಹದು, ಹಾಗೂ ಈ ವಿಚಾರದಲ್ಲಿ ಮದ್ಯಸ್ಥಿಕೆ ವಹಿಸದೆ 
ಇರುವುದು. i 


0 ಮಹಿಳೆಯರು ಘಟನೆಗಳ 2 ಬಲ ತಿಳಿದು ತಮ್ಮ ಸಮಸ್ಯೆಗಳನ್ನು ಗುಂಪಿನ ಮಟ್ಟದಲ್ಲಿಯೇ 
ಪರಿಹಾರ ಕಂಡುಕೊಳ್ಳುವತ್ತ ಪ್ರಯತ್ನ ನಡೆಸುತ್ತಿದ್ದು ; ನ ಮಟ್ಟದಲ್ಲಿ ಪಾ ಸಿಗದೇ 


ಬಾ ಡ್‌ 


ಇದ್ದಾಗ ಸರ್ಕಾರದ ಯೋಜನೆಗಳ ನೆರವಿನಿಂದ ಪರಿಹಾರಕ್ಕಾಗಿ ಪ್ರಯತ್ನ ನಡೆಸಿರುವುದು. 


ಡ ಕೊನೆಯದಾಗಿ ಹೇಳುವುದಾದರೆ ಕರ್ನಾಟಕ ಸರ್ಕಾರ ಈ ಮೇಲಿನ ಸಮಸ್ಯೆಗಳನ್ನು ಸಮರ್ಪಕವಾಗಿ 
ಎದುರಿಸಲು ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದೆ. ಹಜಾರ ಈ ಯೋಜನೆಗಳ 
ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿ. 


ಸಂಪರ್ಕಿಸಬೇಕಾದ ವಿಳಾಸಗಳು 
ತಮ್ಮ ಜಿಲ್ಲೆಯ 
1. ಸಾಂತ್ರನ ಕೇಂದ್ರ - ದೂರವಾಣಿ ಸಂಖ್ಯೆ - 1091 
2. ಗ್ರಾಮ ಪಂಚಾಯತ್‌ ಕಾರ್ಯಾಲಯ 


3. ತಾಲೂಕಿನ ಶಿಶು ಅಭಿವೃದ್ದಿಯೋಜನಾಧಿಕಾರಿಗಳು, ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ದಿ ಇಲಾಖೆ. 


4. ಜಿಲ್ಲೆಯ ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ 
ಇಲಾಖೆ. 


: ಈ ಪುಸ್ತಕದಲ್ಲಿ ಸಮಾನತೆ, ವರದಕ್ಷಿಣೆ, ಕೌಟುಂಬಿಕ ಹಿಂಸೆ, 
ಈ ವಿಷಯಗಳನ್ನು ಆಧರಿಸಿ ಕೆಲವು ಹಾಡುಗಳನ್ನು ಮಾತ್ರ 
ನೀಡಲಾಗಿದೆ. ಈ ಹಾಡುಗಳನ್ನು ವಾರದ ಸಭೆಗಳಲ್ಲಿ 
ನಾಟಕಗಳ ಮಧ್ಯದಲ್ಲಿ ಹಾಗೂ ಸಾಮೂಹಿಕ 
ಕಾರ್ಯಕ್ರಮಗಳಲ್ಲ ಬಳಸಬಹುದಾಗಿದೆ. ಇದಕ್ಕೆ ಸ್ವರ, 
ಮೇಳಗಳನ್ನು ಪ್ರಾಸ ಬದ್ಧವಾಗಿ ಉಪಯೋಗಿಸಬಹುದಾಗಿದೆ. 


ಹಾಡುಗಳು 


1. ವರದಕ್ಷಿಣೆ ಹಾಡು 


ವರನಂತೆ ವರದಕ್ಷಿಣೆಯಂತೆ 
ಕೊಡದಿರೆ ತಾಳಿ ಕಟ್ಟನಂತೆ ॥ ಪಲ್ಲವಿ ॥ 


ಫ್ರಿಡ್ಜು ಟಿವಿ ಕಾರು ಒಡವೆ 
ಜೊತೆಗೇ ಸೈಟು ಕೊಡಬೇಕಂತೆ 


ನಗದು, ಭಾರಿ ಭೋಜನ ರಾಸಿ 
ಉಡುಗೊರೆ ಕೂಡಾ ಬೇಕಂತೆ 


ಮದುವೆ ಹೆಣ್ಣು ಚಿನ್ನದ ಡಾಬು 
ಕಾಸಿನ ಮಾಲೆ ಕೊಡಬೇಕಂತೆ 


ವರನಂತೆ ವರದಕ್ಷಿಣೆಯಂತೆ 
ಕೊಡದಿರೆ ತಾಳಿ ಕಟ್ಟನಂತೆ ॥ ಪಲ್ಲವಿ ॥ 


ಬಂದರು ಬಂದರು ಪೋಲೀಸ್‌ ಬಂದರು 
ಹಿಡಿದರು ವರನ ಕುತ್ತಿಗೆ ಪಟ್ಟಿ 
ತಂದೆ ತಾಯಿಯ ಕೈಯಿಗೆ ಪಟ್ಟಿ 
ತಂದೆ ತಾಯಿಯ ಕೈಯಿಗೆ ಕೋಳ 
ಠಾಣೆಗೆ ಎಳೆದರು ಒದ್ದರು ಒದ್ದರು 


ಏಳು ವರ್ಷ ಜೇಲಿನ ಕಂಬಿ 
ಎಣಿಸಿ ಎಣಿಸೀ ಕಂಬನಿ ತುಂಬಿ 
ಜೊತೆಗೆ ಕೋರ್ಟಿಗೆ ದಂಡ ಕಟ್ಟಿ 
ಕಲಿತರು ಬುದ್ಧಿ ಕಡೆಗೂ ನಂಬಿ 


ಬೇಡವೇ ಬೇಡಾ ಈ ತೊಳಲಾಟ 
ವರದಕ್ಷಿಣೆಯ ಭೂತನ ಕಾಟ 


ಕ್ಸ್‌ 


ಬನ್ನಿ ಬನ್ನಿ ಬನ್ನಿರಣ್ಣ : ಬನ್ನಿ 
ಬನ್ನಿ ಬನ್ನಿ ಬನ್ನಿರಣ್ಣ ಬ ಬನ್ನಿ ಬನ್ನಿ 
ಎಲ್ಲರೂ "ವರದಕ್ಷಿಣೆ ಭೂ 
ಇದರಿಂದ ಮುಕ್ತಿಹೊಂದೋಣ. 


ವರದಕ್ಷಿಣೆಯಿಲ್ಲದ ಮದುವೆ ಆಗುವ 
ವರನಿಗೆ ಸ ಸೋಣ 

ಅವನಿಗೆ ಬುದ್ದಿ ಕಲಿಸೋ 

ಅವನಿಂದ ದಾಡಿ ಹೇಳೋಣ 
ವರದಕ್ಷಿಣೆ ಪಡೆಯುವುದು ಆಪರಾಧ. 


Naas 


ಗ್‌ ಒಟ ಎಂತ ಹಾಗ 


ಕ್ಷಿಣೆ pe 


ವರದಕ್ಷಿಣೆ ಪಡೆದ ವರನಿಗೆ 


ಆರು ತಿಂಗಳಿನಿಂದ ಐದು ವರ್ಷಗಳವರೆಗೆ 
ಸೆರೆಮನೆ ವಾಸ 
ಹದಿನೈದು ಸಾವಿರ ರೂ. ಜುಲಾನೆ. 


ಮದುವೆ ಗಂಡ ಹೆಂಡತಿ 
ಪವಿತ್ರ ಬಂಧನ 

ಅದು ಜೀವನಕ್ಕೆ ತರುವುದು 
ಜ್ಯೋತಿಯ ಸಾಗರವಾಗಲಿ. 


ಕೌಟುಂಬಿಕ ಹಿಂಸೆ 


ಹಿಂಸೆ ಹಿಂಸೆ ಮನೆಯೊಳಗೆ 
ಮನೆ ಹೊರಗೆ ಹಿಂಸೆಯೇ 


ಮಾತು ಮಾತಿಗೂ ಹೆಣ್ಣಿಗೆ 
ಹಿಂಸೆ ನೀಡುವ ಪುರುಷ ಸೃಷ್ಠಿ ಜೀವನು. 


ಹೆಣ್ಣು ಶಕ್ತಿ, ಧೈರ್ಯ, ಸಹನೆ ಪಡೆದವಳು 


ಏಕೆ ? ಹಿಂಸೆ ನೀಡುವಿರಾ ಇವಳ ಮೇಲೆ. 


ಗಂಡು ಮಕ್ಕಳ ಮುನ್ನಡೆಯುವಿಕೆ 
ಸ್ತ್ರೀಯಿಂದಲೇ ಸಾಧ್ಯ. 


ದೈಹಿಕವಾಗಿ ಮಾನಸಿಕವಾಗಿ 
ನೀಡುವ ದೌರ್ಜನ್ಯ ತಡೆಯಬೇಕು. 


ಹೆಣ್ಣು ಗಂಡು ಒಂದಾಗಿ 
ಬಾಳುವುದೇ ಪಾವನ. 


ಹೆಣ್ಣು ಯಾವ ವಿಷಯದಲ್ಲಿ ಕಡಿಮೆ 
ಹೇಳೆ" ನಿಮ್ಮ ವೃಕಿತ್ತ ಬೀರಿ. 


೬ .ಶಿ೨೦ದ 


ಹಿಂಸೆ ಹಿಂಸೆ ಮನೆಯೊಳಗೆ 
ಮನೆಯ ಹೊರಗೆ ಹಿಂಸೆಯೇ. 


ಈ ಚ ್‌ಾಾಾಾರಕ್ಕಕ್ಸ್ಸೂಖರೂರೂೋ ೋರಫರಹೇೂೂೂ ಗಟ್ನ sl SN Nn es ೫ ಬಾತ 


KT 


ಚ ಜ್ರ? 2 ಸ್‌ ಚ ಗ್ರ! 1. 


EHTS ಸಮಔಯ ಬೂ 
EE, 


ಕ ಬ 


* ್‌್‌್ಮಚಚಾಾಹ್ಟ್ಟ್‌ು್ಟ್ಟ್ಟ್ಟ್ಟ್ಟು್ಟಟ 


ರಾ 
ಸಮಾನತೆಯ ಹಾಡು 


ಹೋಗಿ ಬಾ ಮಗಳೇ 


1 ಹೋಗು ಮುದ್ದಿನ ಮಗಳೇ ಹೋಗಿ ಬಾ 
ಆ ನಿನ್ನ ಮನೆಯನ್ನು ಬೆಳಗಿ ಬಾ 


2 ಗಂಡ ದೇವರು ಅಲ್ಲಾ 
ನೀ ದಾಸಿಯೂ ಅಲ್ಲಾ 
ಸಂಸಾರ ಬಂಡಿಯಲ್ಲಿ 
ನೀವೆರಡು ಗಾಲಿಗಳು 


3 ಹೊಣೆಯಂತೆ ಹಾದಿಯಲ್ಲಿ 
ಏಳು ಬೀಳದ ಸಹಜ 
ಗೆಳೆಯ ಗೆಳೆಶಿಯರಂತೆ 
ಹಿತವಾಗಿ ಬದುಕಿ 


4 ತಗ್ಗುವುದು ಬಗ್ಗುವುದು 
ಇಬ್ಬರಲ್ಲಿ ಬರಬೇಕು 
ಇಲ್ಲದಿದ್ದರೆ ಬದುಕೆಲ್ಲಾ 
ಅದು ಬರಿಯ ನರಕ 


5 ಗೌರವ ಬದುಕಿನಲ್ಲಿ 
ಕೃತಕತೆಯು ಇರದಿರಲಿ 
ವ್ಯಕ್ತಿ ಘನತೆಗೆ 
ಕುಂದು ಬಾರದಿರಲಿ 


6. ಪ್ರೀತಿ ಹಣತೆಗೆ ಬರುವ 
ಇಂತಹ ಬಿರುಗಾಳಿಯನು 
ತಡೆದು ನಿಲ್ಲುವ ಛಲ 
ನಿನ್ನದಿರಲಿ 


7 ಧನದಾಹ ವ್ಯಾಮೋಹ 
ಅತಿಯಾಗಿ ಮಿತಿಮೀರಿ 
ಬದುಕು ಹೊರೆಯಾದಾಗ 
ಹೊರಗೆ ಬಾ ಮಗಳೆ 


8 ತೂರಬೇಡಿ ಗಾಳಿಗೆ 
ಹೆಣ್ಣತನದ ಘನತೆಯ 
ಜೀವ ಕೊಡುವ ಜೀವವಿದು 
ಕಡಿಮೆ ಯಾರಿಗೆ, ಸರಿಸಮಯಾರಿಗೆ 


9 ನಾಚಬೇಡಿ ಹೆಣ್ಣತನಕ್ಕೆ 11211 
ತಲೆ ಎತಿನಿಲ್ಲಿರಿ 
ನಾಚಬೇಕು ತುಳಿದವರು 
ಮನುಜಾತಿಗೆ ಸೇರಿದ್ದವರು 


10 ಕತ್ತಲೆಯ ಏಕಾಂತದಲ್ಲಿ 112 ॥ 
ಕಣ್ಣ ಹನಿ ಸಾಕಪ್ಪ 
ಬೆಳಕಿಗೊಮ್ಮೆ ಈಚೇ ಬಾ 12 ॥ 
ಕಂಡಿತ ಜೀವನ 


11 ನಾನು ನೀನು ಅವಳು ಇವಳು 112 ॥ 
ಹೆಣ್ಣಾಗಿ ಬೆಳೆದವರು 
ನಾವು ಹೆಣ್ಣಾಗಿ ಬೆಳೆದವರು 
ಮನೆಯ ಕಣ್ಣಾಗಿ ನಿಂತವರು ಕಣ್ಣಾಗಿ ನಿಂತವರು 


12 ಹೊರೆಯಲ್ಲ ತವರಿಗೆ 
ನೀ ನಮ್ಮ ಮನೆ ಮಗಳು 
: ತರೆದಿಹುದು ನಿನಗ ಸದಾ 
ಮನೆಯ ಬಾಗಿಲು 


13 ನೀ ನೆಟ್ಟಗಿಡಬಳ್ಳಿ 
ಹೂ ಬಿಟ್ಟು ಅರಳಿರಲು 
ನೀನೇನು ಅರಳಿ ಬಾ 
ತೋರಣವನೇಯಲು 


14 ಹೋಗು ಮುದ್ದಿನ ಮಗಳೇ ಹೋಗಿ ಬಾ 
ಆ ನಿನ್ನ ಮನೆಯನ್ನು ಬೆಳಗಿ ಬಾ 11211 


ಲಳ 


ಹಾ ವಾವಾಾಾಾಾರಾ್ಣ ಾಣ 


ಹೆಣ್ಣಿನ ಮಹಿಮೆ 


ಹೆಣ್ಣಿಲ್ಲದೆ ನಿಮಗೆ ಜನವೇ ಇಲ್ಲ ॥॥ ಪಲ್ಲವಿ ॥ 
ಹೆಣ್ಣಿನ ಮಹಿಮೆ ತಿಳಿದಿಲ್ಲ 
ನೀವು ಹೆಣ್ಣಿನ ಮಹಿಮೆ ತಿಳಿದಿಲ್ಲ. 


ಒಲಿಂಪಿಕ್‌ ಕ್ರೀಡಾಕೂಟದಲ್ಲಿ ॥ 
ಪಿ.ಟಿ. ಉಷಾಳ ಗೆಲುವಿಗೆ ಓಟ | 
ಮಕ್ಕಳಲ್ಲಿ ತಾರತಮ್ಯ ಮಾಡದಿರಲಿ ನೋಟ. 
ವೀರರಾಣಿ ರೂನ್ಸಿಲಕ್ಷ್ಮಿ ಬ್ರಿಟೀಷರ ವಿರುದ್ಧ | 
ಸೆಣಸಾಡಲು ಮುಂದಾಳತ್ವದೇ ಹೆಣ್ಣು ಕುಲಕ್ಕೆ 
ಕೊಟ್ಟಿರುವ ದಾರಿ 
ತಿಹಾರ್‌ ಜೈಲಿನಂಥ ಮರ್ಯಾದೆ 
| ಪಾಪಕೂಪವನ್ನು ಆಶ್ರಮವನ್ನಾಗಿಸಲು 

ಸಾ ಕಿರಣ್‌ಬೇಡಿಯೇ ಬೇಕಾಗಿದಿತ್ತು. 
ತಾಯಿಯಾಗಿ ಮಗಳಾಗಿ ಸಹೋದರಿಯಾಗಿ 
ಸತಿಯಾಗಿ ಮತಿಯಾಗಿ ಬೇಸರ ನೀಗಿ 
ಜೋಕೆ ಮಾಡುವ ಹೆಣ್ಣು ತಾವಾಗಿ. - 
ಹೆಣ್ಣಿಲ್ಲದೆ ನಿಮಗೆ ಜನ್ಮವೇ ಇಲ್ಲ 
ಹೆಣ್ಣಿನ ಮಹಿಮೆ ತಿಳಿದಿಲ್ಲಾ 
ನೀವು ಹೆಣ್ಣಿನ ಮಹಿಮೆ ತಿಳಿದಿಲ್ಲ. 


ಲಿ 


2. ಸಮಾನತೆ ಹಾಡು 


ಗಂಡು ಹೆಣ್ಣು ಬೇರೆನಲ್ಲ 
ಇಬ್ಬರೂ ತರುವರು ಬಾಳಿಗೆ ಬೆಲ್ಲ. 
ಸಿಗಲಿ ಅವರಿಗೆ ಸಮಾನ ವೇತನ 
ಒಂದೇ ಅಲ್ಲವೇ ಇಬ್ಬರ ಜೀವನ. 
ಇಬ್ಬರ ಗಳಿಕೆ ಕೂಡಲಿ 
ಕೂಡಿ ಮನೆಯ ಬೆಳೆಸಲಿ. 
ಒಂದೇ ಮರದ ಕವಲುಗಳವರು 
ಫಲವನು ಸರಿಸಮ ಪಡೆಯುವರು. 


ತೊಟ್ಟಿಲು ತೂಗುವ ಕೈ 
ಜಗತ್ತನೆ ಆಳಿ ತೋರಿಸಿದ ಹೆಣ್ಣು 


ಗಂಡು ಹೆಣ್ಣು ಬೇರೆನಲ್ಲ 
ಇಬ್ಬರೂ ತರುವರು ಬಾಳಿಗೆ ಬೆಲ್ಲ. 


Re: (ಚಿತ್ರ 2 3 


ಆ ಬ 


ನಮಿ ಬರೆಗೂ ಓದು ಸಮಾನ 


ನನಗೆ ಮನೆ ಕೆಲಸ ನಿನಗೆ ಓದು 


r 


(€ - ಇ) 


ಸಾಂ ಟಂ೧ 


| (೧ಊ AoE! "ಇಊ ೪೧) 
40 (2 | ಟು 
ಕ್ಷ ೧ಊ ೪ ಊಂ (Cee ೧ಲಗ0ಊ 


ಭಾ 


pe 


೫ 18253 ೫ ಎ೫ 


Ne 


ಜಾನ ಹಾ ಈ ಗಗ CE ಕ 
ಸು py ್ಬ್ಟ % [ೈ' ಸ ಟಟ CK ಹ್‌ pO A k A 
STANT ಬರಾ ಟೇ YS ಬಗಯ SN LL 1?! ON ರ್ಟ 314 


ಘೋಷಣೆಗಳು 


ಈ ಕೈಪಿಡಿಯಲ್ಲಿ ನೀಡಿರುವ ಘೋಷಣೆಗಳು 
ವರದಕ್ಷಿಣೆ, ಕೌಟುಂಬಿಕ ಹಿಂಸೆ, ಲಿಂಗ ತಾರತಮ್ಯದ 
ಆಧಾರಿತವಾಗಿದೆ. ಈ ಘೋಷಣೆಗಳನ್ನು ಪ್ರತಿ ವಾರದ 
ಸಭೆಯ ನಂತರ, ಸಾಮಾಜಿಕ / ಸಾಮೂಹಿಕ ಮೇಳದ 


ಮುಕ್ತಾಯ ಹಂತದಲ್ಲಿ ಕಡ್ಡಾಯವಾಗಿ ಪ್ರತಿ ಸದಸ್ಯರು 


ಘೋಷಣೆ ತೆಗೆದುಕೊಳ್ಳವುದು. ಪ್ರ ಘೋಷಣೆಗಳೊಂದಿಗೆ 
ವಿಷಯಕ್ಕೆ ಸಂ ದ ಮತ್ತು ಸಂದರ್ಭ ಕ್ಕೆ ತಕ್ಕಂತೆ 
ಘೋಷಣೆಗಳನ್ನು ರಚಿಸಿ ಬಳಸಿಕೊಳ್ಳಬಹುದಾಗಿದೆ. 


AE SN SSNS RRL ಖೂ2ಎರಂಬು ಎಕಾ ಆಜಾ 3 ks MAE 


ಇ ಸತೆಗಳು 
೧ ಗಂಡು ಹೆಣ್ಣು ಇಬ್ಬರೂ ಸ್ವತಂತ್ರರು (ಚಿತ್ರ-9, 9ಎ) 


0 ಮಗಳು ಮತ್ತು ಮಗ 
ಇಬ್ಬರಿಗೂ ಓದು ಸಮಾನ (ಚಿತ್ರ-2) 


ಡಿ. ಊಟದಲ್ಲಿ ತಾರತಮ್ಮ ಬೇಡ 
ಇಬ್ಬರಿಗೂ ಬಿಸಿ ಊಟ (ಚಿತ್ರ-3) 


2 ಇಬ್ಬರು ನೀರು ತರಲಿ ಮತ್ತು ಇಬ್ಬರು ಆಡಲಿ ? ಇದು ಹೀಗೆ (ಚಿತ್ರ-7, 7ಎ) 


0 ಹೆಂಡತಿಗೆ ಹೊಡೆತ... 
ಗಂಡನಿಗೆ ಶಿಕ್ಷೆ (ಚಿತ್ರ-14) 


0 ಸೊಸೆಯು ಮಗಳು ತಾನೆ 
ಅವಳನ್ನು ಶೆಟ್ಟ ದೃಷ್ಠಿಯಿಂದ ನೋಡುವುದು ಬೇಡ (ಚಿತ್ರ-8) 


೧ . ಅತ್ತಿಗೆ ತಾಯಿ ಸಮಾನ | ಎ 
ಸಭ್ಯ ತೆಯಿಂದ ನಡೆದು ಕೊಳ್ಳಿ (ಚಿತ್ರ-11) 


ಡ' ಅನ್ನ ಕೊಟ್ಟವಳಿಗೆ ಬೈಯ್ಯಳ ಬೇಡ (ಚಿತ್ರ-1) 


ಡ ವರದಕ್ಷಿಣೆ ಬೇಡ ಮದುವೆಗೆ, ಪ್ರೀತಿ ಸಾಕು ಜೋಡಿಗೆ 
(ಚಿತ್ರ-13, 13ಎ, 13ಬಿ) 


0 ನನ್ನ ದುಡಿಮೆ ವ್ಯರ್ಥವೆ ! ನನ್ನ ಉಳಿತಾಯಕ್ಕೆ ಎಲ್ಲಿದೆ ಆದಾಯ ? 
ನಮ್ಮಿಬ್ಬರ ಉಳಿತಾಯ ಸುಖ "ಸಂಸಾರಕ್ಕೆ ಉಪಾಯ (ಚಿತ್ರ-6, 6ಎ, 6ಬಿ) 


ದಡ ಈ ಆಡುವ ಕೂಸಿಗೆ ಮದುವೆ ಏಕವ್ವ ? 
18ಕ್ಕೆ ಮುಂಚೇ ಮದುವೆ ಅಪರಾಧ (ಚಿತ್ರ-12, 12ಎ) 


0 ನನಗೆ ಮನೆ ಕೆಲಸ ನಿನಗೆ ಓದು 
ನಮ್ಮಿಬ್ಬರಿಗೂ ಓದು ಸಮಾನ 


ಡಿ. ಗಂಡು - ಹಣ್ಣು ಇಬ್ಬರ 
ಆರೋಗ್ಯಕ್ಕೂ ಔಷಧೆ ಅಗತ್ಯ (ಚಿತ್ರ-15, 15ಎ,.15ಬಿ) 


0 ಆಸ್ತಿಯಲ್ಲಿ ಸಮಾನ ಪಾಲು (ಚಿತ್ರ-10) 


೧0 ನಿನಗೆ ಅವರಿಗೆ ಒಂದೇ ವೇತನ 
ಮಾಡುವುದಿಲ್ಲವೇ ಅವರು ಕೆಲಸ ಸಮಾನ (ಚಿತ್ರ-4, 4ಎ) 


ಟಿ ದಾಂಪತ್ಯ ಜೀವನ ಅನ್ಯೋನ್ಯವಾಗಿರಲಿ 
ಇದರಲ್ಲಿ ಬಲವಂತ ಬೇಡ (ಚಿತ್ರ-5ಎ) 

|] ಹಳೆಯ ಸಂಪ್ರದಾಯ ಬೇಡ, 
ಪ್ರಚಾರದಿಂದ ಮಾನಸಿಕ ಹಿಂಸೆ ಬೇಡ (ಚಿತ್ರ-5) 


ಸಿಗಲಿ ಅವರಿಗೆ ಒಂದೇ ವೇತನ 
ಮಾಡುವುದಿಲ್ಲವೇ ಅವರು ಕಲಸ ಸಮಾನ 


% ಸ EN EE 
೫೫ 4 1 ತ ಗ ಗೊ ಗ ಬ ಅ ಸು ಎ ESS ನಕ ಸು 
್ಕ್ತ್‌್ರ ಕ ರ್‌ HE. ps ಸ RETR; | 

ಅಟಟ SILT. LRH 


p y FAL 112.1 
i CLS WELT 5 
SHEE 


TTD 
¥y HSS 


CONTACT : 


1. Thasildhar (Taluk officer) 
2. Secretary - Social Justice Committee - Gram Panchayat 


81 


ನನಗೆ ಬೇಡ ಈ ಹಳೆಯ ಸಂಪ್ರದಾಯ ಅಥವಾ ಪ್ರಚಾರ ಬೇಡ ಸಮಾರಂಭಕ್ಕೆ 
ಅಡವಾ ನನಗೆ ಮಾನಸಿಕ ಹಿಂಸೆ ಬೇಡವೇ ಬೇಡ 


ಇಪ ನರಾ TNE 
' REE CT NE...” 


೫ 1 


00) DRONE ಅ 8೦೫೧೧ "ದಿಂಜ 
cou Ver SEAR 92000 


4 ಬಾಟ್‌ 26; 1 PLR ಬ 
ಇ? ನ TPE, ಗ] 
dame near mv ಬಂ en pe 


| 


ve. | 
1 


111] 
§ ತೆ] 


ಸ 
l < ಟೆ 
ಇಸ್ಟ್‌ 
ಫ dies 
ನ ಕ್ಲ 
ಸ ಕಿ ಲ ಇ | 


| OP 
py ಬ್‌ ೬ p 
ಜಾ ಗು 
"(2 
೧೦೮೫0 3ೋಣಂಣ ೧೧: ೧೮೯80 2೧೮೮ 
೧೦೮೫ She ೧೦೯8೧ Ke ¢ ಐಓ ೧೮೧ Ne 


fil 


i 


(೮9 - £0) 
ರ ಪಪೂ ಜ್‌ 5 ಕ್‌ AL 


ಅವಳು ನೀರು ತರಲಿ, ಇವನು ಗೋಲಿ ಆಡಲಿ ಇದು ಏಕ ? 


ಬ 


೬0 


ಬ 


ಬರೂ ನೀರು ತರಲಿ ಮತ್ತು ಇಬರೂ ಆಡಲಿ ಇದು ಹೀಗೆ 


೩ 


(ಚಿತ್ರ - 7ಎ) 


ಸೊಸೆಯು ಮಗಳೇ ತಾನೆ ? 
ಅವಳನ್ನು ಕೆಟ್ಟ ದೃಷ್ಟಿ ಯಿಂದ ನೋಡುವುದು ಬೇಡ 
ಕುಟುಂಬದಲ್ಲಿ ಹಿಂಸೆ 


ಪ ಸ? 


ನನಗೇಕೆ ಯಾವಾಗಲೂ ರಕ್ಷೆ / ಬಂಧನ 


ಆಡು ಕಾ. 


ಗ ಚ ನ EES (( [ತಜ್ನ | | 8. , | (( Mg ! 


ಕಾಡ ಘಾಲಾ ಈಸು 


ಮೋ 7 ದವನು ಎ ನ ಬಬ ಜಸ (ಎ. ಎರಾ ಹಮೇ SN SE ಪ್ರೋ... ಇಾ-ಜಸಿ ಪ್ರಾತ ತ2ತಕ್ಟ ಭಜ; 30 -ೆಮ್ನ ಬಬರ ಭ-ಪಾಧಿ ಸ 2. ಅರ್ಗ ಮಯಗ ಫೀಡನಳೇಟ  -ಆಆ2ಔಷ ಹಾ... ತ 


_ Nk ಒಸಿ ಹತರ: ಮ್‌ 


ಅತ್ತಿಗೆ ತಾಯಿ ಸಮಾನ ಸಭ್ಯತೆಯಿಂದ ನಡೆದುಕೂಳ್ಳಿ 
ಕುಟುಂಬದಲ್ಲಿ ಹಿಂಸೆ 


ನಾಟಕ ಗಹ ಲಕ್ಷಿ ಜಿ 


ನಾಟಕಗಳು ' 


ನಾಟಕಗಳು 


ಸೂಚನೆ :- ಈ ಪುಸಕದಲ್ಲಿ "ಗಂಗಾ ಜಮುನಾ', “ಲಕ್ಷ್ಮಿ, 
ಕಟಾಕ್ಷ', "ಗೃಹಲ್ಲೂ 2, ಮತ್ತು "ಹೆಣ್ಣು - ಸಂಸಾರದ ಕಣ್ಣು, 
ಎಂಬ ನಾಲ್ಕು ಕಿರು ನಾಟಕಗಳನ್ನು ನೀಡಲಾಗಿದೆ. 

ಈ ನಾಟಕಗಳನ್ನು ಬೀದಿ ನಾಟಕಗಳ ಮೂಲಕ, 
ಕಲಾತಂಡ ಗುಂಪಿನ ಸದಸ್ಯರ ಮುಖಾಂತರ, 
ಕಾರ್ಯಕರ್ತೆಯರ ತಂಡದಿಂದ ಪ್ರಯೋಗಿಸಬಹುದಾಗಿದೆ. 
ನಾಟಕಗಳ ಮಧ್ಯೆ ಈ ಕೈಪಿಡಿಯಲ್ಲಿ ನೀಡಿರುವ 
ಹಾಡುಗಳನ್ನು, ಘೋಷಣೆಗಳನ್ನು ಸಂದರ್ಭಕ್ಕೆ ತಕ್ಕಂತೆ 
ಬಳಸಬಹುದಾಗಿದೆ. ನಾಟಕ ಮಾಡುವಾಗ ಆಯಾ 
ಪ್ರದೇಶದ ಆಡು ನುಡಿಯನ್ನು ಬಳಸಿ ಕೊಳ್ಳಬಹುದು, 
ಆದರೆ ನಾಟಕದ ಮೂಲ ಉದ್ದೇಶಕ್ಕೆ ಧಕ್ಕೆ ಬರದಂತೆ 
ಎಚ್ಚರಿಕೆ ವಹಿಸಿ ಅಲ್ಲ ಬದಲಾವಣೆ ಬೇಕೆಂದರೆ 
ಮಾಡಿಕೊಳ್ಳಬಹುದು. 


ಸಕು 0002 ಚೂ 


ಗಂಗಾ ಜಮುನಾ 


(ಒಂದು ಗಂಟೆಯ ನಾಟಕ) 


ಪಾತ್ರವರ್ಗ : 


ಜಮುನಾ 


ಬಾ 


ಗಂಗೆಯ ತಂದೆಯ ರಾಜಣ್ಣ 


ಗಂಗೆಯ ಗಂಡ ಸಿದ್ದಪ್ಪ 
ಜಮುನಾ ಗಂಡ ಶಂಕರ 


ಜಮುನಾ ನಾದಿನಿ ಗಿರಿಜಾ 


ಪೊಲೀಸ್‌ ಇನ್ಸ್‌ಪೆಕ್ಟರ್‌ 

ಸ್ವಸಹಾಯ ಗುಂಪು / ಸ್ತ್ರೀ ಶಕ್ತಿಯ ಸದಸ್ಯೆಯರು... 
ಗಂಗೆಯನ್ನು ನೋಡಲು ಬರುವ ಗಂಡು / ತಂದೆ (ತಾಯಿ 
ಮಧ್ಯವರ್ತಿ 


ಊರಿನ ಜನ 


ನಿರೂಪಕಿ 


(ನಿರೂಪಕಿ ಬಂದು ನಾಟಕಕ್ಕೆ ಚಾಲನೆ ಕೊಡುತ್ತಾಳೆ) 


: ನೋಡಪ್ಪಾ, ನೋಡ್ರಪ್ಪಾ, ಹೀಂಗೆ ನಿಮಥರದ್ದೊಂದು ಊರು. ಹಳ್ಳಿ ಅಂದ್ರ ಹಳ್ಳಿ 


ಅನ್ನಿ ಪಟ್ಟಣ ಅಂದ್ರೆ ಪಟ್ಟಣ ಅನ್ನಿ. ನಮ್ಮನಿಮ್ಮತರಹ ಜನಗಳು. ಎಲ್ಲಾ ಊರಲ್ಲೂ 
ಇರೋ ಹಂಗೆ ಅಲ್ಲೂ ಮನೆ, ಕೇರಿ, ಬಾವಿಕಟ್ಟೆ, ಕೆರೆ, ಆಲದ ಮರ ಎಲ್ಲಾ ಇದ್ದವು. 
ಅಲ್ಲಿ ಒಂದು ಹಳ್ಳದ ಕೇರಿ ಅಂತ ಇತ್ತು ಹಳ್ಳದ ಕೇರಿಯಲ್ಲಿ ಅಕಾ ಆ ತುದಿಗೊಂದು 
ಮನೆ ಇಕಾ ಈ ತುದಿಗೊಂದು ಮನೆ ಇದ್ದವು. ಆ ಮನೆ ರಾಜಣ್ಣ, ಶಾಂತಮನದು, 
ಈ ಮನೆ ಕೃಷ್ಣಪ್ಪ ಗೌರವ್ವಂದು. ಆಗ ಏನಾಯ್ತಪ್ಪಾ ಅಂದದ್ರೆ ಶಾಂತಮ್ಮ ಮತ್ತು 
ಗೌರವ್ವ ಒಂಬೇ ಕಾಲಕ್ಕೆ ಬಸಿರಾದ್ರು. ಎರಾಡೂ ಮನೇಲೂ ಸಂಭ್ರಮ. ತೊಟ್ಟಿಲು 
ತೂಗುವುದೇ ಅಂತ ಸಂತೋಷ. ದಿನ ತುಂಬಿದ ಮೇಲೆ ಇಬ್ಬರೂ ಒಂದೇ ದಿನ 
ಹಡದ್ರು. ಎಂತಾ ಮಕ್ಕಳು ಅಂತೀರಿ? (ಪ್ರೇಕ್ಷಕರನ್ನು ಪ್ರಶ್ನಿಸಿ) ಎಂತಾ ಮಕ್ಕಳು 
ಅಂತ ಕೇಳ್ರವ್ಹಾ, ನೀವೇ ಹೇಳಿ ನೋಡಾನಾ (ಇಬ್ಬರು ಮೂವರನ್ನು ಕೇಳಿ) ಇಬ್ಬರೂ 
ಮುದ್ದಾದ ಹೆಣ್ಣು ಮಕ್ಕಳು. 


(ಹಾಡು - ಹಾಡುವಾಗ ಗುಂಪು ಬಂದು ಸೇರಿಕೊಂಡು ನರ್ತಿಸಬಹುದು) 


ಮುದ್ದಾದ ಮಕ್ಕಳಾದವೋ 
ಹೆಣ್ಣು ಮಕ್ಕಳಿಬ್ಬರೂ 
ಚೆಂದಾದ ಮಕ್ಕಳಾದವೋ 
ಚೆಲುವಾದ ಮಕ್ಕಳಾದವೋ 
ಕಣು ಬಿಟಂತೆ ಶಿವನೇ 
ಣ Ww 
ಮುತ್ತಂತ ಮಕ್ಕಳಾದರೂ 


: ಚೆಲುವಾದ, ಮುದ್ದಾದ, ಚಿಂದಾದ, ಮುತ್ತಂತ ಇಬ್ಬರು ಹೆಣ್ಣು ಮಕ್ಕಳು ಹುಟ್ಟಿದರು. 


ಅವರಿಗೆ ಏನು ಹೆಸರಿಟ್ಟರಪ್ಪಾ ಅಂದರೆ (ಪ್ರೇಕ್ಷಕರನ್ನು ಕೇಳುತ್ತಾಳೆ) ಏನ್‌ ಹೆಸರಿಟ್ರೂಂತ 
ನೀವೇ ಹೇಳ್ರೀ ? (ಅನೇಕರು ಅನೇಕ ಹೆಸರು ಹೇಳುತ್ತಾರೆ).... ಅದು ಬೇಡಾ... 
ಗಂಗಾ ಜಮುನಾ ಅಂತ ಇಟ್ಟರು. ಎರಡೂ ಮನೆಗಳಲ್ಲಿ ಹೆಣ್ಣು ಹುಟ್ಟಿದ್ದೇನೋ 
ಉಹೂಂ.... ನೀವೇ ನೋಡಿ. 


(ಹಿಂದಕ್ಕೆ ಸರಿಯುತ್ತಾಳೆ) 


(ಕೃಷ್ಣಪ್ಪ, ಗೌರವ್ವನ ಮನೆ. ಅವರು ಮಗುವನ್ನು ಎತ್ತಿ ಆಡಿಸಿ ಮುದ್ದಿಸುವಂತೆ ನಟಿಸುತ್ತಾ ಬರುತ್ತಾರೆ. 


ಮಗುವನ್ನು ತೊಟ್ಟಿಲಲ್ಲಿ ಹಾಕಿ ತೂಗುವಂತೆ 


ನಟಿಸುತಾರೆ) 


ಕ ರ್ಟ RITE TET 
w pee y ಸ್‌ $c ಸ್ರ - ಬಸು 4S ANN p 
ಕ ಸ LR ಯವ ಹು ರ SNCS SEE 
ಕ್‌ $ ಟ್‌ Ng ತ್ತ 


ಹಾಡು : ಪಾರ್ವತಿ ಸರಸ್ವತಿ ಗಿರಿಜೆ $ ಮಹಾಶಕ್ತಿ ಹುಟ್ಟಿ ಬಂದ್‌ ನಮ್ಮಮನೆಗೇ ಆರುತಿ 
ಕೀರುತಿ ಮನೆ 'ಬೆಳಗೋ ಮೂರುತಿ ಹೊತ್ತು ತರುವಳಮ್ಮ ನಮ್ಮ ಮನೆಗೇ. 


(ಕೃಷ್ಣಪ್ಪ, ಗೌರವ್ವ ಮಗುವನ್ನು ಮುದ್ದಿಸುತ್ತಿರುವಂತೆಯೇ ಹೊರಟು ಹೋಗುತ್ತಾರೆ - ಹಿಂದೆಯೇ ರಾಜಣ್ಣ 
ಶಾಂತಮ್ಮ ಪ್ರವೇಶ. ಶಾಂತಮ್ಮ ಜು ಮಗುವಿಗೆ ಹಾಲು ಕುಡಿಸುತ್ತಿರುತ್ತಾಳೆ. ರಾಜಣ್ಣ ಅವಳನ್ನು 


ರಾಜಣ್ಣ ಇ ತಗೀ ತಗೀ... ಅದೇನು ಆ ಹೆಣ್ಣು ಮಗೂಗೆ ಆಪಾಟಿ ಹಾಲು ಕುಡಿಸ್ತಾ 

ಕುಂತಿದೀ. ನಡೀ ನಡೀ ಸಾಕಿನ್ನು ಕೆಲ್ಸ ನೋಡು. ಹೆಣ್ಣು ಹುಟ್ಟಿದ್ರೆ ಹುಣ್ಣು ಅಂತಾರೆ. 

ಹಡದು ಕೂತಿದಾಳೆ. ಹೆಣ್ಣನ್ನು. ಇನ್ನು ಎದ್ದು ಕೆಲ್ಲನೋಡ್‌ ಹೋಗು. ಸಾಕಿನ್ನು 
ಗಾ ಣ% Ki ೦ 

ಬಾಣಂತನ ಏಳೇಳ್‌. 


ಹಾಡು 
ಗಂಡು ಮಗು ಹುಟ್ಟಿದರೆ 
(ಮೇಳ) ಹುಟ್ಟಿದರೇ 
ಕುಣಿಯುವರು ಕುಣಿಯುವರು 
(ಮೇಳ) ಕುಣಿಯುವರು 
ಹೆಣ್ಣು ಮಗು ಹುಟ್ಟಿದರೇ 
(ಮೇಳ) ಹುಟ್ಟಿದರೇ 
ನರಳುವರು ಕೊರಗುವರು 
(ಮೇಳ) ಕೊರಗುವರು 


ಹೆಣ್ಣು ಗಂಡಿನ ನಡುವೆ 
ಭೇದವಿಲ್ಲವೋ ಮೂರ್ಹಾ 

ಹೆಣ್ಣೆ ಹೆಣ್ಣೆಂದು ದೂರಿ 

ಕೊಡಬೇಡಾ ನರಕಾ 


ದೃಶ್ಯ py ಎರಡು 


(ಬಾವಿಕಟ್ಟೆ ಬಳಿ ಆರೇಳು ವರ್ಷದ ಹುಡುಗಿಯರಾದ ಗಂಗಾ ಜಮುನಾ ಆಡುತ್ತಿದ್ದಾರೆ) 
(ಸರಕ್ಕನೆ ಗಂಗೆಯ ತಾಯಿ ಶಾಂತಮ್ಮ ಬಂದು ಗಂಗೆಯನ್ನು ಎಳೆಯುತ್ತಾಳೆ) 


ಶಾಂತವ್ಹ : ಏ...ಶನಿ...ಏನ್‌ ಆಟ ಆಡ್ತಾಕೂತಿದ್ದಿಯಾ ? ನಡೀ ನೀರ್‌ ತಗೋಂಡ್‌ ಬಾ ಆಟ 
ಆಡಾಳಂತೆ ಆಟ..... 

ಗಂಗೆ : ನೀನೇ ತಗೊಂಡ್‌: ಬಾವ 

ತಾಯಿ : (ಕೆನ್ನಗೆ ಹೊಡೆದು) ಇಷ್ಟುದ್ದ ಇದ್ದೀಯಾ ನಂಗೇ ಹೇಳ್ತೀಯಾ 7 ನಾನು ನೀರು ತರಕ್ಕೆ 


ಹೋದ್ರೆ ನಿನ್‌ ತಮನಿಗೆ ಹಾಲು ಕುಡಿಸೋರು ಯಾರು ? ವಂಶ ಬೆಳೆಸೋದು 
ಅವನು ಅವನಿಗೆ ಹಾಲು ಕುಡಿಸದಿದ್ರೆ ಮುಂಂದೆ ಬೆಳೆದು ದೊಡ್ಡೋನಾಗಿ ನಮವ್ನ 
ಸಾಕಾನ ? ಹೋಗೇ, ಹೋಗಿ ನೀರ್‌ ತಗೋಂಡು ಬಾ ನಾನು ರಾಜಂಗೆ ಹಾಲು 
ಕುಡಿಸಬೇಕು. 


(ಶಾಂತವ್ವ ಗಂಗೆಯನ್ನು ಎಳೆದುಕೊಂಡು ಹೋಗುತ್ತಾಳೆ ಜಮುನಾ ನಾ ನಿಲ್ಲುತ್ತಳೆ. ಅಷ್ಟರಲ್ಲಿ 
ಜಮುನಾ ತಾಯಿ ಗೌರವ್ವ ಬರುತ್ತಾಳೆ.) 


ಗೌರವ್ವ : ಜಮುನಾ....ಏ....ಜಮುನಾ.... ಇಲ್ಲಿದ್ದೀಯೇನವ್ವಾ ? ನಾನು ಎಲ್ಲಲ್ಲೋ 
| ಹುಡಿಕ್ಕೊಂಡು ಬಂದೆ. ಬಾ ನನ್‌ ಕಂದ ಏನ್‌ ಮಾಡ್ತಾ ಇದ್ದೇ ? 

ಜಮುನಾ ; ಅವ್ವಾ ಅವ್ವಾ, ಗಂಗೆ ಅವರ ಅವ್ವ ಬಂದು ಅವಳನ್ನು ಎಳೆಕೊಂಡು ಹೋದ್ಲು. 

ತಾಯಿ : ಯಾಕವ್ವ ? 

ಜಮುನಾ : ಅವಳು ನೀರು ತರಬೇಕಂತೆ...... ಅವ್ವಾ ಅವ್ವಾ.... 

ತಾಯಿ , : ಏನವ್ಹಾ? 

ಜಮುನಾ : ಗಂಗೆ ಅವರ ಅವ್ವ ಅವಳ್ನ ಯಾವಾಗ್ಲೂ ಶನಿ ಶನಿ ಅಂತ ಬೈತಾ ಇರ್ವಾಲೆ 
ಯಾಕವ್ವ ? 

ತಾಯಿ :. ಅವರು ಹುಚ್ಚರು ಕಣವ್ವಾ ಅದಕ್ಕೆ ಹೆಣ್ಣು ಅಂದ್ರೆ ಏನೋ ಕಾಲಕಸ ಅಂದುಕೊಂಡು 
ಬಿಟ್ಟಿದ್ದಾರೆ. 

ಜಮುನಾ : ಯಾಕವ್ವಾ 

ತಾಯಿ : ಗಂಡು ಮಗ ಆಂದ್ರೆ ವಂಶ ಉದ್ದಾರ ಮಾಡಿ ಬಿಡ್ತಾನೆ. ಅನ್ನೋ ಭ್ರಮೆ ಏನೋ 


ಮಹಾ ಇವರದು. ಅರಸು ಪಾಳೇಗಾರರ ವಂಶ ನೋಡೊ ಅದಕ್ಕೆ ಹೆಣ್ಣು ಮಕ್ಕಳೇನು 
ಮಕ್ಕಳಲ್ವಾ ? ಬುದ್ಧಿ ಇಲ್ಲ ಅವರಿಗೆ. 


ತಾಯಿ ; (ಜಮುನಾಳನ್ನು ಮುದ್ದಿಸುತ್ತಾ: ನೀನು ನಮ್‌ : ಮನೆ Ka ಕಣವ್ವಾ, ನನ್‌. 
ವ ಕಂದ ನೀನು, ಬಾ ನಿಂಗೋಸ್ಕರ ಜೋಳ ತಂದಿದ್ದರು. es. 6: ತಿನ್ನುವಂತೆ" `` 
ನಡಿಯುತ್ತಾ (ಹೋಗುತ್ತಾರೆ). 


ದೃಶ್ಮ ಜಾತ್ರ ಮೂರು 
(ಶಾಂತವ್ವ ಬಂದು ಮಲಗಿರುವ ಗಂಗೆಯನ್ನು ಎಬ್ಬಿಸುತ್ತಾಳೆ) . | 


ಶಾಂತವ್ವ ಗಂಗೂ)... ಗಂಗೀ, ಏಳೇ ಇಷ್ಟು ಹೊತ್ತಾದ್ರೂ ಹೊದ್‌ಕೊಂಡ 
ಮಲಕ್ಕೊಕಂಡಿದ್ದೀಯಲ್ಲ ಕೆಲ್ಸ ಯಾರು ತಂ: 

ಗಂಗೆ : ಅವಾ ನಂಗೆ ಜ್ವರ ಬಂದದೆ. ನೋವು, ಮೈಯಲ್ಲಾ ನೋವು. 

ತಾಯಿ : ಅಯ್ಯೋ, ಹೌದಲ್ಲ. ಏನೇ ಮಾಡೋದೂ, ನೀನು ಜ್ವರ ಬಂದು ಮಲಗಿಬಿಟ್ಟೆ. - 
ನಾನೊಬ್ಬಳೇ ಎಲ್ಲಕೆಲ್ಲ ಹೆಂಗೆ ಭಾಯಿ ತ 9 ಹೋಗ್ಲಿ ಕಷಾಯ ಮಾಡಿಕೊಡಿನಿ . 
ಕುಡಿ ಸರಿಹೋಗದೆ. 

ಗಂಗೆ : : ಅವ್ವಾ, ಹೋದ್‌ ಸಲಾನೂ ಕಷಾಯನೇ ಮಾಡಿಕೊಟ್ಟೆ, ವಾರ ಆದ್ರೂ ಇಡ. 
ಹೋಗಲೇ ಇಲ್ಲ, ನನ್ನನ್ನೂ ಡಾಕುಟ್ರ ಹತ್ರ ಕರ್ಕೊಂಡು ಹೋಗು... 

ತಾಯಿ `` : ಅಯ್ಯೋ, ಅದೆಲ್ಲ ಯಾಕೆ ಬುಡು. ಕಷಾ ಯ ಕುಡಿ ಸಾಕು: ಇನ್ನೂ ಆ ಔಷಧಿಗೆಲ್ಲ್‌ 
ದುಡ್ಡು ಹಾರು ತರೋದು ? 

ಗಂಗೆ : ಮತ್ತೆ ರಾಜಂಗೆ ಜ್ವರ ಬಂದಿದ್ದಕ್ಕೆ ಡಾಕ್ಟ್ರ ಹತ್ರ ಕರ್ಕೊಂಡು ಹೋಗಿದ್ದೆ ?' 

ತಾಯಿ : ಅವನು ಗಂಡುಡುಗ, ಅವನಿಗೆ ಕಾಯ್ದೆ ಬಂದ್ರೆ ಸುಮ್ನೆ ಬುಟ್‌ ಬುಡಕಾಯದಾ ?:  . 


ನೀನು ಅದ್ದೆಲ್ಲ ಕೇಳಬ್ಯಾಡಾ, ಸುಮ್ಮಿರು. 
ಹಾಡು - 
ಹೆಣ್ಣಾಗಿ ಹುಟ್ಟಿದಕ ಕಣ್ಣಾಗ ನೀರ್ಯಾಕ 
ಹಾಲೊರವ ಮೈಯಿಗ ನೋವಿನ ನಂಜ್ಯಾಕ 
ಗಂಡಾಗಿ ಹುಟ್ಟಿದರಾ ದೂರನಾ ಶಿವನು 
ಹೆಣ್ಣಗಿಲ್ಲದ ಹಿರಿತನ ಗಂಡಿಗ್ಯಾಕ 


(ರಾಜ ಬರುತ್ತಾನೆ) 


ರಾಜಣ್ಣ 


: ಅವ್ವಾ...ಅಪ್ಪಾ... ನಂಗೆ ತ 


ಹ್‌ ಅನಾ ಮಾಡಬ ೪1.510 :34:%5 ೪ EE 5೬01-೪೪. 816:4:43 ೬0೫೪ 1 
NNR TS RN SS TN ್ರ್ಯರ್ಯ್ಯಾಷ್ಪ್ಸಚ ನಾಲಾ 
NM SEL ph BOS AGS 


ಲೆ ನೋವು. 


ಹೌದೇನೋ, ಎಲ್ಲಿ ನೋಡೋಣಾ... (ಹಣೆಮುಟ್ಟಿ) ಅಯ್ಕಯ್ಯೋ ಸುಡುತಾದಲ್ಲೋ. 
..ಎಲೇ....ಬಾರೇ ಇಲ್ಲಿ ರಾಜಂಗೆ ಜ್ವರ ಸುಡುತಾದೆ. ನಾನು ಅವನನ್ನು ಡಾಕುಟ್ರ 
ಹತ್ರ ಕರ್ಕೊಂಡು ಹೋಗಿ ಬತ್ತೀನಿ. ಟವಲ್‌ ತತ್ತಾ. 


(ರಾಜನನ್ನು ಎತ್ತಿಕೊಂಡು ಹೋಗುವನು ಗಂಗೆ ನೋಡುತ್ತಾ ನಿಲ್ಲುತ್ತಾಳೆ) 


ದೃಶ್ಶ - ನಾಲ್ಕು 
ರಾಜಾ, ಇಸ್ಕೋಲಿಗೆ ಹೊಂಟಿಯೇನೋ 
ಹೋಯ್ತೀನಿ ತಡಿ. 
ಆಗ್ಲೇ ಹೊತ್ತಾಯ್ತು, ಇನ್‌ ಯಾವಾಗ ಓಯ್ತಿಯೋ, ನಡಿ ಮತ್ತೆ. 
ನಾಳೆ ಹೋಯಿನಿ. 
ನಾಳೆಯ ? ಯಾಕೆ ಇವತ್ತೇನಾ ರಜಾ ಕೊಟ್ಟವ್ರಾ ? 


ಇವತ್ತು ನಾನ್‌ ಹೋಗಾಕಿಲ್ಲ. 


' ಅಂಗೆಲ್ಲ ಮಾಡಬಾರದು, ಹೋಗಪ್ಪ ರಾಜ, ಇಸ್ಕೂಲು ತಪ್ಪಿಸ್ಕಂಡ್ರೆ ಒಳ್ಳೇದಲ್ಲ, 


ನೀನು ಚಿನ್ನಾಗಿ ಓದಿ ದೊಡ್‌ ಕೆಲ್ಲಕ್ಕೆ ಸೇರ್ಯಂಡು, ದೊಡ್‌ ಸಂಬಳ ತಗೋಬೇಕು 
ತಾನೇ ? | 


ನಂಗೆ ಬೇಡಾ 
ಮತ್ತೆ ನಮ್ಮ ಸಾಕೋರು ಯಾರು ? 
ನಾನ್ಯಾಕೆ ಸಾಕಬೇಕು ? 


ನೀನು ನಮಗ ಅಲ್ಲವೇನೋ ? ಕೊನೆಗಾಲದಲ್ಲಾಗಲಿ ನೀನೇ ತಾನೇ ನಮ್ನ 


“ಸಾಕೋದು. ನೀನಲ್ಲೇ ನಮಗೆ ಬೇರೆ ಯಾರೋ ದಿಕ್ಕು ? 


: ಅದೆಲ್ಲ ನಂಗೊತ್ತಿಲ್ಲ. 


: ಸುಮ್ಕೆ ಎದ್ದು ಇಸ್ಕೂಲಿಗೆ ಓಗೋ ನಿಂದೂ ಅತಿಯಾಯ್ತು. 


: ಹೋಗಾಕಿಲ್ಲ ಅಂದ್ರೆ ಹೋಗಾಕಿಲ್ಲ. 


: ಈವಾಗ ಎದ್ದು ಬಂದ್ರೇ.... 


ರಾಜ : ಅವಾ... ಅಪ ಬೆತರೇ. 


ದ” ಎ "ಲ 
ತಾಯಿ “ಇ: ಏ.... ಸುಮ್ಕೆ ಅವ್ನ ಬುಡಿ ಅತ್ತಗೆ 
ಗಂಗೆ : `ಅಪ್ಪಾ....ಅಪ್ಪಾ 
ರಾಜಣ್ಣ : ಏನವ್ವಾ ? 
ಗಂಗೆ  : ನಾನೂ ಇಸ್ಕೊಲಿಗೆ ಓಯ್ತೀನಿ. 
ರಾಜಣ್ಣ  : (ನಗುತ್ತಾ ನೀನಾ ? ಯಾಕೆ ?.. 
ಗಂಗೆ : ನಾನು ಇಸ್ಕೂಲ್‌ಗೆ ಹೋಗಿ ಚೆನ್ನಾಗಿ ಓದಿ ದೊಡ್‌ ಕೆಲ್ಸಕ್ಕೆ ಸೇರ್ಯಂಡು ದೊಡ್‌ 


ಸಂಬಳ ತಸ ನಿಮ್ಮುನ್ತ ಕೊನೆಗಾಲದಲ್ಲಿ ನೋಡ್ಕೋತೀನಿ. 


ರಾಜಣ್ಣ : (ಜೋರಾಗಿ-ನಗುತ್ರಾ ನೋಡ್ಲೇನೇ ಇವ್ಳು ಹೇಳೋ ಮಾತಾ ? ನೀನಾ ಹೇಳೀ 
ಕೇಳೀ ಹೆಣ್ಣು ಹುಡುಗಿ. ನೀನು ಓದ್ದಿಯಾ ?. ಇನ್ನೆಲ್ಲು ವರ್ಸ ಆದ್ರೆ ಮದುವೆ 
ಮಾಡಿಕೊಂಡ್‌ ರೈಟ್‌ ಹೇಳ್ತಾರ್ತೀಯಾ, ನೀನು ನಮವ್ಹೇನ್‌ ಸಾಕ್ತೀಯಾ ಬುಡುವ್ವ, 
ಸುಮ್ಮೆ ಮನೆ ಕೆಲ್ಸ ಕಲ್ಬುಕೋ. ಸ ಬುಟ್ರೆ ಒಲೆ ಊರಾದ ತಪ್ತದಾ ? ನಿನ್‌ 
ಡನ ಮನಿಯೋರು ಆಮೇಲೆ ನಿಮ್ಮುಡುಗಿಗೆ ಮನೆ ಕೆಲ್ಸ ಕಲಿಸಿಕೊಟ್ಟಿಲ್ಲ ಅಂತ 
ಹಂಗಿಸ್ಕಾರು. ಓಗು ಅಡಿಗೆ ಮನೆಗೆ ಅವ್ವನ ಜೊತೆ ಕೆಲ್ಲ ಮಾಡು. ಓಗು.. ಗೌಡರ 
ರಾಜಾ, ಇನ್ಕೂಲಿಗೆ ಬುಟ್ಟು ಜಃ 


ರಾಜಾ : ನಾನು ಓಗಲ್ಲ (ಅಳುತ್ತಾನೆ) . 


(ರಾಜಣ್ಣ ಅವನನ್ನು ಬಲವಂತವಾಗಿ ಎಳೆದುಕೊಂಡು ಹೋಗುತ್ತಾನೆ. ಗಂಗೆ ಅವನನ್ನೇ ನೋಡುತ್ತಾ 
ನಿಲ್ಲುತ್ತಾಳೆ) 


ಶಾಂತವ್ಹನ ದ್ವನಿ : ಏ ಗಂಗೀ..... ಬಾರೇ ವಸಿ ಕಾರ ಅರೆದು ಕೊಡು ಬಾ ಆಗ್ಲೇ ಒತ್ತಾಯ್ತು. ಇನ್ನೂ 
ಹುಲ್ಲು ಬೇರೆ ತಂದಿಲ್ಲ. ಬಿರ್‌ನ ಬಾ.... 


ಹಾಡು - ಕ್ಷ 
ಗಂಡು ಮಗನ ಕೈಗೆ 


(ಹಲಗೆ) ಸ್ಲೇಟು ಬಳಪ ಇ ಪುಸಕ 
ಹೆಣ್ಣು ಮಗಳ ಕೈಗೆ 
ಸೌಟು ಪೊರಕೆ ಬೇಕಾ 
ಇವರು ಎರಡು ಕಣ್ಣುಗಳು | 
ಭೇದವೇಕೆ ಅಣ್ಣಾ 
ಯಾವ ನ್ಯಾಯವಿದು ಹೇಳಿರಣ್ಣಾ 


ಇ 


[ 
ಕ 
| 
| 
| 
§ 
§ 


ಒಗೆ ಬ್‌ ಅಜಿ 


ಹ ಸ ತ ESS JB 1. 811554 


ಜಮುನಾ 
ಗಂಗೆ 
ಜಮುನಾ 
| ಗಂಗೆ 


ಜಮುನಾ 
ಗಂಗೆ 


ನಿರೂಪಕಿ 


ದೃಶ್ಮ ಬ ಐದು 


(ಬಾವಿಕಟ್ಟೆ ಬಳಿ ಗಾಂಗಾ ಜಮುನಾ) 


: ನಾಳೆಯಿಂದ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೀನಿ. 
: ನಿಂದೇ ಪುಣ್ಯ ಕಣೇ 
: ನೀನೂ ಹಠ ಹಿಡಿಯೇ ಸ್ಕೂಲಿಗೆ ಹೋಗಬೇಕು ಅಂತ. 


: ನಮ ಪ್ಪ ಬೇಡಾ ಅಂದುಬಿಟ್ರು. ಹೆಣ್ಣು ಮಕ್ಕಳಿಗ್ಯಾಕೆ ಓದು, ಸುಮ್ನೆ ಮನೆ ಕೆಲ್ಸ 


ಕಲಿಕೋ ಅಂದ್‌ಬುಟ್ರು. 


: ನಮವ್ತ ಹಂಗಲ್ಲಪ್ಪಾ ಸದ್ಯ 


: ಅಷ್ಟೇ ಅಲ್ಲ, ಯಾವಾಗ ನೋಡಿದ್ರೂ ನೀನು ಹೆಣ್ಣುಡುಗಿ ನಿಂಗ್ಯಾಕೆ ಅಂತ ಅಂದೂ 


ಅಂದೂ..... ಮೊನ್ನೆ ಪೇಟೆಯಿಂದ ಅಪ್ಪ ಜಿಲೇಬಿ ತಂದಿದ್ರು ರಾಜಂಗೆ ಮಾತ್ರ 
ಕೊಟ್ಟು, ನಂಗೆ ಕೊಡ್ಲೇ ಇಲ್ಲ. ದಿನ ಅವನಿಗೆ ಬಿಸಿ ಅನ್ನ ಕೊಡ್ತಾರೆ ನಂಗ್‌ ಮಾತ್ರ 
ತಂಗಳನ್ನ, ಮೊನ್ನೆ ಹಬ್ಬಕ್ಕೆ ಅವನಿಗೆ ಮಾತ್ರ ಹೊಸ ಬಟ್ಟೆತಂದ್‌ಕೊಟ್ರು ನಂಗೆ 
ಏನೂ ಇಲ್ಲ, ನಾನೇನು ಅವರ ಮಗಳಲ್ವಾ, ಯಾಕ್‌ ಹೀಗ್‌ ಮಾಡ್ತಾರೋ 
ಮಗಳಾಗಿದೇ ತಪಾ ? 
ಎ ೦೨ 
ಹಾಡು - 
ಮಗಳಾಗಿದೇ ತಪಾ 
ಎ [೪ 
ಮಗನಾಗಿದ್ದೇ ಒಪ್ಪಾ 
ಹೆಣ್ಣುಗಂಡಲ್ಲಿ ಭೇದವು ಯಾಕೆ 
ತಾರತಮ್ಯವು ಬೇಕೇ ? 
ದೃಶ್ಯ 3 ಆರು 


: ಹೀಗೇ ಗೆಳತಿಯರು ಬೆಳೆದು ದೊಡ್ಡವರಾದರು. ಗಂಗೆ ಮನೆ ಕೆಲಸಕ್ಕೆ ಮೀಸಲಾದಳು. 


ಜಮುನಾ ಶಾಲೆಗೆ ಹೋಗಿ ಚೆನ್ನಾಗಿ ಕಲಿತಳು. ಜಮುನಾ ತಂದೆ ತಾಯಿ ಮಗಳ 
ಬಗ್ಗೆ ಹೆಮೆ ಪಟ್ಟರು. ಗಂಗೆ ತಂದೆ ತಾಯಿ ಮಗಳೆಂದರೆ ಹೊರೆ ಎಂದು ಕೊಂಡರು. 
ಆದಷ್ಟು ಬೇಗ ಈ ಹೊರೆ ಕಳಚಿಕೊಳ್ಳಬೇಕು ಅಂತ ಚಡಪಡಿಸಿದರು. ಹೊರೆ 
ಕಳಚಿಕೊಳ್ಳೋದೂ ಅಂದರೆ ಏನು ? ಮಗಳನ್ನು ಸಾಗ ಹಾಕೋದು. ಅದಕ್ಕೆ ತುಂಬ 
ಸುಲಭದ ದಾರಿ ಯಾವುದು ? ಮದುವೆ ಮಾಡೋದು -. 


ಮ ಕಾ ಫಾ RE GR TE ESTE PS TE fk ಕ್‌ ಹರು. 
ಸ ಸ ಸ ಸ RS AN AER ER ಬ SEN I NS SSIES SSA ISL 
SSN ESN ಯು ಯವ fd 


: ಏ.... ಇವಳೇ ಬಾ ಇಲ್ಲಿ. 


: ಏನ್ರೀ ? 


: ಒಳ್ಳೇ ಸುದಿ 
ಳಾ 


2 ಒಳ್ಳೇ ಸುದ್ದೀನಾ ! ಏನದು ? 


ರಾಜಣ್ಣ : ಗಂಗೆಗೆ ಸಂಬಂಧ ಬಂದಿದೆ. 
ಶಾಂತಮ್ಮ : ಹೌದಾ ! ಯಾರು ? ಎಲ್ಲಿಯವರು ? 
ರಾಜಣ್ಣ : ಕನಕನಪಾಳ್ಯದ ಸುಬ್ಬಣ್ಣ ಇಲ್ಲೇನು ಅವರ ತಂಗಿ ಮಗ. 
ಶಾಂತಮ್ಮ : ಒಳ್ಳೇ ಸಂಬಂಧ 
ರಾಜಣ್ಣ _ ಷಾ ಅವರು ಮಾತುಕತೆಗೆ ಬರ್ತಾ ಇದ್ದಾರೆ. 
ಶಾಂತಮ್ಮ : ಹೌದಾ ? ಎರಡೇ ದಿನ ? 
(ಎರಡು ದಿನದ ನಂತರ) 
(ಹುಡುಗ, ತಂದೆ, ತಾಯಿ, ಮಧ್ಯವರ್ತಿ ಬರುತ್ತಾರೆ) | 
ರಾಜಣ್ಣ : ಬನ್ನಿ ಬನ್ನಿ ಕೂತ್ಕೊಳ್ಳಿ, ಇವಳೇ ನೀರು ಕೊಡೇ. 
ಶಾಂತವ್ವ : (ಚೊಂಬಿನಲ್ಲಿ ನೀರು ತರುತ್ತಾಳೆ) 
(ಗಂಗೆಯನು ತೋರಿಸುತ್ತಾರೆ) 
(ಮಧ್ಯವರ್ತಿ ಹುಡುಗನ ತಂದೆ ಕಡೆ ನೋಡುತ್ತಾನೆ. ಅವರು ಸನ್ನೆ ಮಾಡುತ್ತಾರೆ. ಮಧ್ಯವರ್ತಿ ಎದ್ದು 
ಹೋಗಿ ಅವರ ಬಾಯಿ ಬಾಗುತ್ತಾನೆ. ಅವರು ಪಿಸುಗುಡುತ್ತಾರೆ. ಮಧ್ಯವರ್ತಿ ಮತ್ತೆ ತನ್ನ ಜಾಗಕ್ಕೇ 
ಬಂದೂ ಕೂರುತ್ತಾನೆ.) 


ಮಧ್ಯವರ್ತಿ : ನೋಡೀ ಅವರಿಗೆ ಹುಡುಗಿ ಒಪ್ಪಿಗೆಯಾಗಿದೆ. (ರಾಜಣ್ಣ, ಶಾಂತಮ್ಮ 
ಸಂತೋಷಪಡುತ್ತಾರೆ) ಈಗ ಕೊಡೋ ತಗೋಳ್ಳ ಮಾತು ಮುಗಿಸಿ ಬಿಡಿ. ಹುಡುಗ 
ಎಸ್‌.ಎಸ್‌.ಎಲ್‌.ಸಿ. ಓದಿ ಬಂದಿದ್ದಾನೆ. ಅವನಿಗೆ ಅಂಗಡಿ ಹಾಕಿಕೊಡಬೇಕಂತ 
ಇದ್ದೀವಿ. ಇಪ್ಪತೈದು ಸಾವಿರ ನಗದು, ಎರಡು ತೊಲ ಚಿನ್ನ ಜೊತೆಗೆ ಒಂದು 
ಸ್ಕೂಟರ್‌ ಕೊಡಿಸಬೇಕು. 


ರಾಜಣ್ಣ  : (ಕುಗ್ಗುತ್ತಾ) ಅಯ್ಯೋ ನನ್‌ ಕೈಲಿ ಅಷ್ಟೆಲ್ಲಾ ಎಲ್ಲಾಗುತ್ತೆ ? ನಾನು ಬಡವ. 


NEE 


ಕ ಮಧ್ಯವರ್ತಿ ಗೆ 


ಎ ಭೂ” ಸ್ನ ಸಾ ಬರ್ಥ ಭ್ಯ ಕ 9 ಡಾ | 
ನ ಭು ಕಾ ಲು ಯ LM ಎ4 ಭರೋ ಯ ಹಾ Ks 5ರ ಬಡೆ ಶಾ 
ಯಮ SERN PNM Meier NR ರ್‌ es EE ET 471 


ye (ಗಂಡಿನ ತ ತಂದೆ ಕಡೆ ಬಮೆ ನೋಡಿ) Poss ಇದರಲ್ಲಿಲ್ಲ. ಚೌಕಾಸಿ ಇಲ್ಲ. 2... | 
ಬೇರೆ. ಎಲ್ಲೂ ಹೆಣ್ಣು ಸಿಕ್ಕಿಲ್ಲ ಅಂತ ನಿಮ್‌ ಮನೇ ಬಾಗಿಲಿಗೆ ಬರಲಿಲ್ಲ. ಈಗ 


ಅಂದ್ರೆ ಈಗ ಹೆಣ್ಣುಗಳ ಸ ಸಾಲು ಅವರ ಮುಂದೆ ನಿಲ್ಲಿಸ್ತೀನಿ. ನೀವು ಏನ್‌ ಹೇಳ್ತೀರೋ 
ಹೇಳಿ ಬಿಡಿ. 


ನ ಅಷ್ಟು ದುಡ್ಡು ನಾನು ಎಲ್ಲಿಂದ ತರಲಿ ? ರಾಮಣ್ಣ 9) 


: ಸರಿ ನೀವು ಅದರ ಚಿಂತೆ ಮಾಡ್ತೀರಿ, ನಾವು ಹೊರಡ್ಕೀವಿ.. ಏಳೋ ಮೇಲೆ, 


ಏಳೇ (ಹುಡುಗ, ತಾಯಿ ಇಬ್ಬರೂ ಏಳುತ್ತಾರೆ) 


(ಅವರ ಮಾತಿಗೆ ಕಾಯದೆ ಎಲ್ಲ ಹೊರಟುಬಿಡುತ್ತಾರೆ) 
ದೃಶ್ಶ - ಏಳು ಸ 
(ರಾಜಣ್ಣನ ಮನೆಗೆ ಕೃಷ್ಣಪ್ಪ ಬರುತಾನೆ) 


: ನೋಡಪ್ಪಾ ರಾಜಣ್ಣಾ, ಹೆಣ್ಣು ಮಕ್ಕಳಿಗೆ 18 ತುಂಬಕ್ಕೆ ಮೊದಲು ಮದುವೆ 


ಮಾಡೋದು ಅಪರಾಧ. ಗೆ. ಶಿಕ್ಷೆ ಆಗುತ್ತೆ ಹ 


2 ಮಗಳು, ನನ್‌ ಮಗಳು ಅವಳಿಗೆ ನಾನು ಯಾವಾಗ ಬೇಕಾದ್ರೂ ಮದುವೆ ಮಾಡ್ತೀನಿ. 
` ಆದನ್ನು ತಡಿಯೋದು ಯಾರು ? ನನಗ್ಕಾರು ಶಿಕ್ಷೆ ಕೊಡೋರು ಹೋಗ್‌ ಹೋಗ್ರೀ... 


ಸುಮ್ಮೆ ಏನೋ ಹೇಳಕ್ಕೆ ಬರಬೇಡಿ. 


ಹೆಣ್ಣು ಮಕ್ಕಳಿಗೆ 18 ವರ್ಷಕ್ಕೆ ಮೊದಲು ಮದುವೆ ಮಾಡಬಾರದು ಅಂತ ಕಾನೂನು 


ಇದೆ. "ಚಿಕ್ಕ ಹುಡುಗಿಗೆ ಮದುವೆ ಮಾಡಿದ್ರೆ ಪೊಲೀಸ್‌ ಬಂದು ನಿನ್ನನ್ನು ಎಳಕೊಂಡು 
ಹೋಗ್ತಾರೆ ಡೇ ನಿನಗೆ. 


: ಅಲ್ಲಪ್ಪಾ ಕೃಷ್ಣಃ , ನಿಮ್‌ ಮಗಳ ಸ್ಕೂಲಿಗೆ ಕಳಿಸಿ ಇನೆಲ್ಲಿಗೋ ಕಳಿಸಿ ನಾನೇನೂ 


ಬ್ಯಾಡಾ (ಪತ ನಮ್‌ ಮನೆ ಮಗಳಿಗೆ. ನಾವು ಹಾಗೆಲ್ಲಾ ಕಳಿಸಲ್ಲ. ನಿಮ್‌ ಮಗಳಿಗೆ 
ಹೆದಿನೆಂಟಾದರೂ ಸರಿ, ಇಪ್ಪತ್ತಾದರೂ ಸರಿ ಅಲ್ಲಾ ಮುದುಕಿ ಆದ ಮ 
ಸರಿ ನಿಮಗಿಷ್ಟ ಬಂದ ಹಾಗೆ ಮದುವೆ ಮಾಡಿ. "ನನ್‌ಮಗಳಿಗೆ ನಾನು ಈಗಲೆ 
ಮದುವೆ ಮಾಡೋದು. ಅದ್ಯಾರು ನನ್‌ ಏನ್‌ ಮಾಡ್ಕಾರೋ ನೋಡ್ತೀನಿ. 
ಸರೀಕರ ಎದುರಿಗೆ ತಲೆ ಎತ್ತಿಕೊಂಡು ಓಡಾಡಬೇಕೋ ಇಲ್ಲೋ ? ಬೆಳೆದ ಮಗಳನ್ನ 
ಮನೇಲಿ ಇಟ್ಕೊಂಡ್ರೆ ಜನ ಏನಂತಾರೆ ? ನಿಮ್ಮ ನಂಬ "ಉಪದೇಶ : ಮಾಡಕ್ಕೆ 
ಬರಬೇಡಿ ; ನಿಮ್‌ ದಾರಿ ಹಿಡಿದು ನೀವ್‌ ಹೋಗಿ. 


(ಕೃಷ್ಣಪ್ಪ ಪ್ರ ಹಸಾಶಸಾಗಿ ಹೊರಟು ಹೋಗುತಾನೆ.) 


ಹಾ ಟೂ 


SNS SRS 


WE aS, RENE ಯು het, 3 ಎಸೆ 


ದೃಶ್ಯ ಕಾ ಇಂಟು 


(ಜಮುನಾ ಮನೆ, ಹೆಂಗಸೊಬ್ಬಳು ಬಂದು ಗೌರವ್ವನ ಹತ್ತಿರ ಜಮುನಾ ಮದುವೆ 


ಪ್ರಸ್ತಾಪ ಮಾಡುತ್ತಾಳೆ) 


: ಗೌರವ್ವ, ನಿಮ್‌ ಜಮುನಾಗೆ ಮದುವೆ ಗಿದುವೆ ಮಾಡೋ ಯೋಚನೆ ಇಲ್ಲೇನು? 
: ಇಲ್ಲೇ ಏನು, ಹೆಣ್ಣು ಮಗಳು ಅಂದ ಮೇಲೆ ಮದುವೆ ಮಾಡಿಕೊಡಬೇಕಲ್ಲ. 

:. ಎರಡು ಸಂಬಂಧ ನನಗೆ ಗೊತ್ತಿದೆ. ಕರಸಲೇನು ? 

: ಈಗ ? ಜಮುನಾಗೆ ಇನ್ನೂ ಹದಿನೆಂಟು ತುಂಬಿಲ್ಲ ; ಅಷ್ಟು ಬೇಗನೇ ಮದುವೆ 


ಮಾಡೋದು ಕಾನೂನು ಪ್ರಕಾರ ಅಪರಾದ, ಇನ್ನೂ ಒಂದೆರಡು ವರ್ಷ ತಡೀರಿ. 


: ಅಲ್ಲಾ ಏನ್‌ ಗೌರವ್ವ, ನೀನೂ ಇದೇ ಮಾತ್‌ ಹೇಳ್ತೀಯೇನು ? 
: ಇನ್ಯಾರು ಹೇಳಿದ್ರು ಈ ಮಾತ್ನಾ ? 
: ಮೊನ್ನೆ ಅಲ್ಲಿ ಹತ್ತೊರ್ಸದ ಹುಡುಗಿಗೆ ಮದುವೆ ಮಾಡಕ್ಕೆ ಹೊರಟಿದ್ರು, ಆಗ ಪೊಲೀಸು, 


ಸ್ತ್ರೀಶಕ್ತಿ ಗುಂಪಿನವರೆಲ್ಲ ಬಂದು ಮದುವೆ ನಿಲ್ಲಿಸಿದ್ರು. 


: ಹೌದೇನು ? ಒಳ್ಳೇದಾಯ್ತು. ಎಳೇ ಹುಡುಗೀಗೆ ಮದುವೆ ಮಾಡೋದು ಅವರ 


ದೇಹ ಇನ್ನೂ ದಾಂಪತ್ಯ ಜೀವನಕ್ಕೆ ತಯಾರಾಗಿರುವುದಿಲ್ಲ. ಎಳೇ ಗಿಡೆ ಕಾಯಿ 
ಕೊಡ್ತದೇನು ? ಹದಿನೆಂಟು ತುಂಬಿದ ನಂತರವೇ ಮದುವೆ. 


ದೃಶ್ಮ - ಒಂಬತ್ತು 


(ಗಂಗೆಯನ್ನು ನೋಡಲು ಇನ್ನೊಬ್ಬ ವರ ಬಂದಿದ್ದಾನೆ) 


: ನೋಡಪ್ಪಾ ಸಿದ್ದಪ್ಪಾ, ಹುಡುಗಿ ಒಬ್ಬಳೇ ಮಗಳು. ಕೈಲಾದಷ್ಟು ಕೊಟ್ಟು ಮದುವೆ 


ಮಾಡ್ತಾನೆ ರಾಜಣ್ಣ. ನೀನು ಗಟ್ಟಿ ಮನಸ್ಸಿನಿಂದ ಒಂದೇ ಸಲಕ್ಕೆ ಹೂಂ ಅಂದುಬಿಡು 
ನೀನೂ ಎಷ್ಟುದಿನ ಕೈ ಸುಟ್ಟುಕೋತೀಯಾ ? 


: ಯಾಕಪ್ಪಾ ನಿಮವ್ತ ಇಲ್ಲವೇನು ? 


: ಇಲ್ಲರೀ, ಅವರವ್ವ ತೀರಿಕೊಂಡು ಎರಡು ವರ್ಸ ಆತು. ಹೆಂಡತಿ ತೀರಿಕೊಂಡು 


ಒಂದು ವರ್ಸ ಆತು. 


: ಹೆಂಡತಿ ? 


ಇನ್‌ಳೌಇಥೆ 


dis a ಾ್‌ೌಿ, 1 1 1 


ಗಂಗೆ 
ಶಾಂತವ್ವ 


: ಹೇಳಿದನಲ್ರೀ ? ಮೊದಲನೇ ಹೆಂಡ್ತಿ ತೀರಿಕೊಂಡಿದ್ದಾಳೆ. ಅದಕ್ಕೆ ಒಂದು ವರ್ಷದಿಂದ 
ಸ್ವಂತ ಅಡಿಗೆ ಮಾಡಿಕೊಂಡು ಸಾಕಾಗಿ ಮತ್ತೆ ಮು ಆಗಕ್ಕೆ ಹೊರಟರೋದು. 


: ಮಕ್ಕಳಾದವೇನು ? 
: ಇಲ್ಲ ಇಲ್ಲ ಮಕ್ಕಳಿಲ್ಲ. 


: ಒಳ್ಳೇದಾಯ್ತು, ಹಂಗೆ ನೋಡಿದ್ರೆ ನಮ್‌ ಗಂಗೆ ಒಳ್ಳೇವಳೇ ಮಕ್ಕೆಳಿದ್ರೂ ಅವಕ್ಕೆ 


ತಾಯಾಗಿರಿದ್ದು ಬಿಡ್ರೀ. 


: ಹಂಗಾದ್ರೆ ಮದುವೆ ಪಕ್ಕಾ ಆದಂಗೇನು ? ನೀವು ಏನು ಕೊಡ್ತೀರೋ ಹೇಳಿಬಿಡ್ರಿ. 
: ನೀವು ಏನು ಕೇಳ್ತೀರೋ ನೋಡ್ರಿ ಆಮೇಲೆ ಮಾತು ಬರಬಾರದು. 
: ಬೇರೆ ಏನಿಲ್ಲ. ಸಿದ್ದಪ್ಪಂಗೆ ಒಂದು ಸ್ಕೂಟರ್‌ ಕೊಡಬೇಕು. ಹುಡುಗಿಗೆ ಎರಡು 


ತೊಲ ಚಿನ್ನ ಹಾಕಬೇಕು ಅಷ್ಟೇ ಹೆಚ್ಚೀನಿಲ್ಲ. 


: (ಮುಖ ಮುಖ ನೋಡಿಕೊಂಡು) - ಆಯು ಚಿಡ್ರೀ. 


ದೃಶ್ಯ - ಹತ್ತು | 
(ಶಾಂತವ್ವ ಅಕ್ಕಿ ಕೇರುತ್ತಾ ಕೂತಿದ್ದಾಳೆ. ಗಂಗೆ ಬರುತ್ತಾಳೆ.) 


: ಅವ್ವಾ. 

: ಏನವ್ವಾ ? 

: ಅವ್ವನಂಗೆ ಈ ಮದುವೆ ಬೇಡಾ. 

: ಯಾಕೆ ? ಯಾಕ್‌ ಬೇಡಾ ? ಸಿದ್ದಪ್ಪ ಒಪ್ಪಿದ್ರೆ ದೊಡ್ಡ್‌ ಮಾತು. ಅವನಿಗೆ ಮಕ್ಕಳು 


ಇ 


ಬೇರೆ ಇಲ್ಲ. ಎರಡನೇ ವರ ಆದ್ರೂ ಪರವಾಗಿಲ್ಲ. 


ನಾ” 


: ಅವನು ಕುಡೀತಾನೇ. ಅವನ ಮೊದಲನೇ ಹೆಂಡತಿ ಹೆಂಗ್‌ ಸತ್ತು ಅಂತ ಊರವರು 


ಏನೇನ್‌ ಮಾತಾಡ್ತಾರೆ ಗೊತ್ತಾ 1 


: ಅದೆಲ್ಲ ಕಟ್ಟಿಕೊಂಡು ನಿಂಗೇನು ? ಗಂಡಸರು ಅಂದ ಮೇಲೆ ಕುಡಿತಗಿಡಿತ ಎಲ್ಲ 


ಇದ್ದದ್ದೇ. ಊರವರ ಮಾತು ಯಾಕೆ ಕೇಳಕ್ಕೆ ಹೋಗಿದ್ದೆ ನೀನು ? 


: ಅವನು ಒಂದೊರ್ಸ ಯಾರ್ಕಾರದೋ ಸಹವಾಸ ಮಾಡ್ಕೊಂಡಿದ್ದ ಗೊತ್ತಾ 


: ಇರಬಹುದು. ಮದುವೆ ಆಗಿರಲಿಲ್ಲ ಅಂತ ಹೊರಗೆ ಹೋಗ್ತಿದ್ದಾನೇನೋ ಮದುವೆ 
ಆದ ಮೇಲೆ ಎಲ್ಲ ಸರಿ ಹೋಗುತ್ತೆ. 


ನಿರೂಪಕಿ: 


ರ ನ ESE ಹಾ 42208 SES SE EES ೬... ೬೫: ೫ ರ ಆಹ ಇರವ ಸನ ೫ 
CTL SENS TNE ಹ ಹು ಮುಜೆ. ಊಂ ನಂ ಸಿಯ 1 ನೂ ಸ.ಸಂ ಬ ಕಖ ಹುಸ... 


: ನಂಗೆ ಬೇಡಾ ಅವ್ರ. 


: ನಿನ್ನನ್ನ ಕೇಳಿ ಯಾರು ಮದುವೆ ಮಾಡ್ತಾರೆ ? ಕೋಳೀನ್‌ ಕೇಳಿ ಮಸಾಲೆ 


ಅರೀತಾರೇನು ? ನಿಮಪ್ರ ನಿಶ್ಚಯ ಮಾಡಿದ ಮೇಲೆ ಮುಗೀತು ಮದುವೆ ಆದ 
ಹಾಗೇ ಲೆಕ್ಕ. 


ದೃಶ್ಯ - ಹನ್ನೊಂದು 


: ಏನು ? (ಬರುತ್ತಾ) 
: ನಿಮಪ್ಪ ಎಡು ತೊಲ ಚಿನ್ನ ಕೊಡ್ತೀನಿ ಅಂತ ಒಂದು ತೊಲ ಮಾತ್ರ ಕೊಟ್ಟ ಸ್ಕೂಟರ್‌ 


ಕೊಡ್ತೀನಿ ಅಂತ ಹೇಳಿ ಅದು ಯಾವುದೋ ಲಡಕಾಸಿ ಹಳೇ ಗಾಡಿ ಕೊಟ್ಟ. 
ಮದುವೆಯಾಗಿ ಒಂದು ವರ್ಷ ಆಯ್ತು ಇನ್ನೂ ಒಂದು ತೊಲ ಕೊಡೋದ್ರಲ್ಲೇ 
ಅವ್ನೆ. ಹೋಗೇ ಹೋಗಿ ನಿಮ್ಮಪ್ಪನ ತಾವ ಒಂದ್‌ ತೊಲ ಚಿನ್ನ ಇಸ್ಕಂಡ್‌ ಬಾ. 


: ನಮಪ್ಪ ಎಲ್ಲಿಂದ ಕೊಡ್ತಾನ್‌ರೀ ? 


ಆ 


: ಕೊಡದಿದ್ರೆ ನೀನ್‌ ಅಲ್ಲೇ ಬಿದ್ದಿರು ನಾನು ಬೇರೆ ಮದುವೆ.ಮಾಡ್ಕೋತೀನಿ ಬಿಟ್ಟಿ 


ಸಿಕ್ಕಿ ಬಿಟ್ಟ ಅಂತ ನಂಗೇ ಮೋಸ ಮಾಡಕ್ಕೆ ನೋಡ್ತೀರಾ ಅಪ್ಪ ಮಗಳು ? (ಬಂದು 
ಹೊಡೆಯುತ್ತಾನೆ) | 

(ಗಂಗೆ ಅಳುತ್ತಾಳೆ) 

ದೃಶ್ಮ - ಹನ್ನೆರಡು 


: ವರದಕ್ಷಿಣೆ ಕೇಳೋದು ಕಾನೂನು ಪ್ರಕಾರ ಅಪರಾಧ. ವರದಕ್ಷಿಣೆ ಕೊಟ್ಟರೆ ಏಳುವರ್ಷ 


ಜೈಲು ಶಿಕ್ಷೆ ಆಗಬಹುದು. ಕಾನೂನು ಇದರ ಬಗ್ಗೆ ಕಟ್ಟುನಿಟ್ಟಾಗಿದ್ದರೂ. ಅದರ ಬಗ್ಗೆ . 
ಅಲಕ್ಷ್ಯ ಮಾಡಿದ ಜನ ಒಂದಲ್ಲ ಒಂದು ದಿನ ಕಾನೂನಿನ ವಜ್ರ ಮುಷಿಗೆ ಸಿಕ್ಕಿ 
ಬಿದ್ದೇ ಬೀಳುತ್ತಾರೆ. 


ಆದರೆ ಅಷ್ಟರಲ್ಲಿ ಎಳೇ ಹುಡುಗಿಯಾದ ಗಂಗಾ ದೈಹಿಕ ಶ್ರಮದ ಜೊತೆಗೆ ಕೌಟುಂಬಿಕ 
ಕಾರ್ಯವನ್ನೂ ವಹಿಸಿಕೊಳ್ಳಲಾಗದೇ ಸೊರಗಿದ್ದಾಳು. ಅವಳಿಗೆ ಸರಿಯಾದ ಊಟ, 
ತಿಂಡಿ, ವಿಶ್ರಾಂತಿ ಇಲ್ಲದೇ, ವೈದ್ಯಕೀಯ ಚಿಕಿತ್ಸೆಯೂ ಇಲ್ಲದೇ ಅವಳ ಗರ್ಭ 
ಜಾರಿಹೋಯಿತು. ಹೆಣ್ಣು ಸುರಕ್ಷಿತವಾಗಿ ಹಡೆಯಬೇಕಾದರೆ ಮನೆಯವರ ಸಹಕಾರ 
ಬೇಕು. ಸುರಕ್ಷಾ ಹೆರಿಗೆಯ ಪ್ರಯೋಜನ ಪಡೆಯುವ ಅವಕಾಶವಿದ್ದರೂ ಗಂಗೆ 
ಅದರಿಂದ ವಂಚಿತಳಾಗಿ ತವರು ಮನೆಗೆ ಬಂದಳು 


(ಹಿಂದೆ ಸರಿಯುತ್ತಾಳೆ) 


ee 
EE Ae RNASE EE ಜ್ಯಾ NN ಕ 


ಸ್‌ RR OT ST ” ಭ್‌ ರಾ mm ps 
ಸಸ ನಯ 1 ೪%... 53. LS EE it ಸ 
ides ರ SSK SCHEIN dE ಕಾ ಕ್‌ 4 
NE ಜಯ ಟು ರರ ಕಟ WRN NE TTS 1 ಕಚ್ಚ. 
TW CE NS RIL ಸ ಟನ ೬೩ಒ 


ಗಂಗೆ : (ಬರುತ್ತಾಳೆ ಸೋತ ನಾಚಿಕೆಯಲ್ಲಿ) 


ರಾಜಣ್ಣ : ಏನವ್ವಾ, ಗಂಗಾ, ಒಬ್ಬಳೇ ಬಂದೀ. 

ಗಂಗೆ : ಜೊತೆಗೆ ಯಾರಿದ್ದಾರಪ್ಪಾ ? 

ರಾಜಣ್ಣ : ಸಿದ್ಧಪ್ಪ ಬರಲಿಲ್ಲವೇನು ? 

ಗಂಗೆ : ನೀನು ಚಿನ್ನ ಕೊಡುವವರೆಗೆ ಈ ಮನೆಗೆ ಕಾಲಿಡಲ್ಲ ಅಂತ ಹೇಳಿದ್ದಾರೆ. 


ರಾಜಣ್ಣ : (ಕುಸಿಯುತ್ತಾನೆ) 
ಗಂಗೆ | : ನಾನು ಬೇಡಾ ಅಂದೆ, ಕೇಳಿದಿರಾ ? 


ಶಾಂತವ್ವ : ನೀನು ಬೇಡಾ ಅಂದೆ ಅಂತ ನಿನ್ನನ್ನ ಮನೇಲೇ ಇರಿಸ್ಕಳಕ್ಕೆ ಆಯ್ತದಾ ಮಗಳೇ ? 
ಹೆಂಗಾದ್ರೂ ಮಾಡಬೇಕು. ಏನು ಮಾಡೋದು ? 


ಗಂಗೆ ' : ನೀವ್‌ ಏನಾದ್ರೂ ಮಾಡಿ. ಮಾಡೀ ಮಾಡೀ ಗಂಗೇ ಸವೆದು ಹೋಗೋರಂತೆ. 
ರಾಜಣ್ಣ : ಬುಡ್ತು ಅನ್ನವ್ವ 


(ಗಂಗೆ ವಿಷಾದದ ನಗೆ ನಗುತ್ತಾಳೆ) 
ದೃಶ್ಯ - ಹದಿಮೂರು 
(ಜಮುನಾ ಮತ್ತು ಗಂಗೆ. ಗಂಗೆ ಸುಸ್ತಾಗಿದ್ದಾಳೆ. ಜಮುನಾ ನಳನಳಿಸುತ್ತಿದ್ದಾಳೆ) 
ಜಮುನಾ : ಏನೇ ಗಂಗಾ, ಹೀಗಾಗಿ ಹೋಗಿದ್ದೀಯಾ ? ಬೇಗ ಮುದುಕಿ ಆಗಿ ಬಿಡ್ತೀಯಾ 


ಗಂಗೆ : ಆಗ್ಲೇ ಮುದುಕಿ ಆಗಿ ಹೋಗಿದ್ದೀನಿ ಬಿಡು ನನ್‌ ಕತೆ ಬಿಡು. ನಿನ್ನನ್ನ ನೋಡಿದ್ರ 
ಎಷ್ಟು ಸಂತೋಷ ಆಗುತ್ತೆ. 


ಜಮುನಾ : ನಂಗೆ ಮದುವೆ ನಿಶ್ಚಯ ಮಾಡಿದ್ದಾರೆ ಕಣೇ. 
ಗಂಗೆ : ಹೌದಾ ? ಯಾರು ವರ ? 
ಜಮುನಾ : ಕಲ್ಲಳ್ಳಿ ಹೈಸ್ಕೂಲ್‌ ಟೀಚರ್‌. 


ಗಂಗೆ : ಹೌದಾ ? ಅವತ್ತು ಕಲ್ಲನಳ್ಳಿಯಿಂದ ಒಂದು ಪ್ರಸಾಪ ಬಂದಿತ್ತಲ್ಲ ಅದೇನಾಯ್ತು ? 


ಜಮುನಾ : ಓ ಅದಾ ? ನಾನೇ ಬೇಡಾ ಅಂದು ಬಿಟ್ಟೆ ಅವನು ಕುಡುಕ ಅಂತೆ ಊರು ತುಂಬಾ 
ಹೆಂಗಸರ ಸಹವಾಸ ಅಂತೆ.... ಅಂತೋನ್ನ ಕಟ್ಟಿಕೊಂಡ್ರೆ ಅಷ್ಟೇ ಮತ್ತೆ. 


ಜಮುನಾ 


ಗಂಗೆ 


NSA ಸ ಸ 


ಗಂಗೆ - 
: ಮತ್ತೆ ? ನಾನು ಒಪ್ಪಿದವನಿಗೇ ಕೊಟ್ಟು ಮದುವೆ ಮಾಡಿಕೊಡಬೇಕು ಅಂತ ನಮ್ರ, 


ನಿನ್‌ ಮಾತು ಕೇಳಿದ್ರೇನೇ ನಿಮ್ಮಪ್ಪ ಅಮ್ಮ? 


ನಮ್ಮಪ್ಪನ ಹತ್ರ ಮೊದ್ಲೇ ಹೇಳಿದ್ರು. ನಮಪ್ಪ ನನ್ನನ್ನ ಕೇಳೇ ನಿಶ್ಚಯ ಮಾಡಿದ್ದು 
ಹೆಂಗಸರಿಗೂ ಆಯ್ಕೆ ಸ್ವಾತಂತ್ರ್ಯ ಇರಬೇಕು ಕಣೇ. ಗಂಡು ಒಪ್ಪಿದ ತಕ್ಷಣ ಕಣ್ಣು 
ಮುಚ್ಚಿ ಹೆಣ್ಣನ್ನ ಗಂಟು ಹಾಕಬಾರದು. ನಮ್ಮ ಅಭಿಪ್ರಾಯಕ್ಕೆ ಬೆಲೆ ಇರಬೇಕು. 


: ನೀನೇ ಪುಣ್ಯ ಮಾಡಿದ್ದೇ ಬಿಡೇ ಜಮುನಾ 


ಹಾಡು 
ಸ್ವಾತಂತ್ರ , ಕುರಿತು. 


ನ ] ದೃಶ್ಯ ವ್ಹಾ ಹದಿನಾಲ್ಕು 


: ಗಂಗಿ ಲೇ ಗಂಗೀ ಬಾರೇ ಇಲ್ಲಿ ಬರ್ತಾ ಬರ್ತಾ ನಿಂಗೆ ಜಾಸ್ತಿ ಆಯ್ತು. 
: ಏನು ? (ನಿಶ್ಯಕ್ತಿಯಿಂದ ಬರುತ್ತಾಳೆ) 
: ನಿಮಪ್ಪ ರಾಶಿ ರಾಶಿ ಕೊಟ್ಟಿದ್ದ ನೋಡು ಕೂತ್ಕೊಂಡು ತಿನ್ನಕ್ಕೆ, ಕೊಡ್ತೀನಿ ಅಂದಿದ್ದನ್ನೂ 


ಕೊಟ್ಟಿಲ್ಲ ಇನ್ನೂ. 


: (ಮಾತಾಡುವುದಿಲ್ಲ) 
: ಸಿದ್ದಪ್ಪ, ಅವಳ್ನ ಮೊದ್ಲು ಒಡ್ಡು, ಮೊನ್ನೆ ನೋಡಿದ್ರೆ ಆ ಅಂಗಡಿ ಮಾದೇವನ ತಾವ 


ಮಾತಾಡ್ತಾ ನಿಂತಿದ್ದು. 


: ಅಯ್ಯಯ್ಯೋ ಮಾವ, ಅವನು ನನ್‌ ತಮನ ಥರ. ಬೆಂಕಿಪೊಟ್ನ ತಂದುಕೊಡು 


ಅಂತ ಹೇಳ್ತಿದ್ದೇ ಅಷ್ಟೆ. 


: ಏನ್‌ ಆಟ ಆಡಾಳೆ ನೋಡೋ 


: ನಾನೇನೂ ಮಾಡ್ಲಿಲ್ಲ ಮಾವಾ ಸುಮ್ನೆ ಏನೇನೋ ಹೇಳಬೇಡಿ. 


: ನಮಪ್ಪನಿಗೇನೇ ಎದುರು ಮಾತಾಡ್ತಿಯೇನೇ (ಎದ್ದು ಬಂದು ಹೊಡಿಯುತ್ತಾನೆ) 
ನಡೀ ನಿಮ್ಮಪ್ಪನ ಮನೆಗೆ. 


ದೃಶ್ಯ - ಹದಿನೈದು 
(ಜಮುನಾ ಮನೆ) 


: ಏ ಇವಳೇ ಒಂದು ಲೋಟ ನೀರು ತಂದು ಕೊಡೇ 


: (ತಂದು ಕೊಡುತ್ತಾ) ಒಂದ್‌ ಲೋಟ ನೀರ್ನೂ ನೀವೇ ಎದ್ದೋಗ್‌ ಕುಡ್ರೀ ಅದ್ಧೂ 
ಎ Kl 


ನಾನೇ ಕೊಡಬೇಕಾ. 


: ಮತ್ತೆ ನೀನಿರೋದು ಏನಕ್ಕೆ ? ನನ್‌ ಸೇವೆ ಮಾಡಕ್ಕೇನೇ (ಹೋಗುತ್ತಾನೆ) 
: ಅಂತೂ ಇವರ ಚಾಕರಿ ಮಾಡ್ಕಂಡು ಸವೆದು ಹೋಗ್ತೀನಿ ಅಷ್ಟೇ. 


: ಈ ಗಂಡಸರೇ ಹಿಂಗೆ ಅತ್ತೆ ಎದುರಿಗೆ ಇರೋ ನೀರು ಎತ್ತಿ ಕುಡಿಯಲ್ಲ ನಾವೇ 


ಎತ್ತಿಕೊಡಬೇಕು. 


: ನಿಮಗೊತ್ರಿಲ್ಲಾ ಅತ್ತಿಗೇ ಅಣ್ಣನೂ ಅಪ್ಪನೂ ಒಂದೇ ಒಂದು ಕೆಲ್ಸ ಮಾಡಲ್ಲ. 
: ಇವರಿಗೆ ಬುದ್ದಿ ಕಲಿಸಬೇಕು ಮತ್ತೆ 
: ನೋಡೋಣ ಒಂದು ದಿನ ನಾವು ಮಾಡದೆ ಹೋದ್ರೆ ಇವರು ಏನು ಮಾಡ್ತಾರೆ 


ಅಂತ. 


ಸ್ಟ್ರೈಕ್‌ ಮಾಡೋಣಾ ? 


(ಎಲ್ಲರೂ ನಗುತ್ತಾರೆ) 


: ಏ.... ಇವಳೇ, ಒಂದು ಲೋಟ ನೀರು ಕೊಡೇ. 
: ಅತ್ತೆಗೆ ಜ್ವರ ಬಂದಿದೆ ಮಾವಾ ಮನಿಕ್ಕಂಡಿದ್ದಾರೆ. 

: ನೀನೇ ಕೊಡವ್ವ 

: ನಾನು ಗಂಜಿ ಬಸೀತಿದ್ದೀನಿ ಮಾವಾ, ಬಂದೇ 

: ಗಿರಿಜಾ.....ಏ ಗಿರಿಜಾ ಒಂದ್‌ ಲೋಟ ತತ್ತಾರೇ. 


: ನಾನು ಕೊಟ್ಟಿಗೇಲ್ಲಿದ್ದೀನಿ ಅಪ್ಪಾ (ದ್ವನಿ) ಕೈಯೆಲ್ಲ ಸಗಣಿ ಆಗೈತೆ. 


: (ಗೊಣಗುತ್ತಾ ಈ ಮನೇಲಿ ನೀರು ಕೊಡೋರಿಲ್ಲ. (ಎದ್ದು ಹೋಗಿ 
ತೆಗೆದುಕೊಳ್ಳುತ್ತಾನೆ) 


ಜಮುನಾ 


: ಜಮುನಾ.... ಏ ಜಮುನಾ.... ನನ್‌ ಪಂಚೆ ಕೊಡೇ 


: ಅಲ್ಲೇ ಹಗ್ಗದ ಮೇಲಿದೆ ತಗೋಳಪ್ಪ, ಅವಳು ಸ್ನಾನಕ್ಕೆ ಹೋಗವಳೆ. 

: ಗಿರಜಾ... 

: ಅವಳು ಪಕ್ಕದ ಮನೆಗೆ ಹೋಗವೈ ನಾನೇ ಕಳುಸ್ತೆ, ಜಲ್ಲಿ ಇಸ್ಕೊಂಡು ಬಾ ಅಂತ. 
: ನೀನೇ ಕೊಡವ್ಹಾ. 

: ನನ್‌ ಕಾಲು ಉಳುಕದೆ ತಗೋ ನೀನೇ ತಗೋ. 

: ಸರಿ ಬಿಡು (ಹೋಗಿ ತೆಗೆದುಕೊಳ್ಳುತ್ತಾನೆ) 


(ಜಮುನಾ ಅತ್ತೆ ಗಿರಿಜಾ ಮುಸಿ ಮುಸಿ ನಗುತ್ತಾರೆ) 


: ಹೀಂಗೇ ನಾಕು ದಿನ ಮಾಡಿದೆ ಅವರವರ ಕೆಲಸ ಅವರವರೇ ಮಾಡಿಕೊಳ್ತಾರೆ. 


ಹಾಡು - 

ಸಮಾನತೆ 
ದೃಶ್ಯ - ಹದಿನಾರು 
(ಗಂಗೆ ಬರುತ್ತಾಳೆ) 


: ತಂದೇನೇ ? 


(ಗಂಗೆ ಸುಮ್ಮನೆ ಹಣ ಕೊಡುತ್ತಾಳೆ) 


: ಎಷ್ಟು (ನೋಡಿ) ಇಷ್ಟೇನಾ ? ಹೇಳಿದ್ದೆಷ್ಟು ಕೊಟ್ಟಿದ್ದೆಷ್ಟು ? ನೀನು ಎಂಗೆ ಬಂದೆ 


pe ಮಿ 
ಇಸ್ಟುನ್ನ ಇಸ್ಕೊಂಡು ? 


: (ಬರುತ್ತಾ) ಎಸ್ಟ್‌ ತಂದಳೋ ? 

: ಒಳ್ಳೇ ಬಿಕ್ಷೆ ಕೊಟ್ಟಂಗೆ ಕೊಟ್‌ ಕಳಿಸವ್ನೆ ಅವರಪ್ಪ ಭಿಕಾರಿ..... 

: ಥೂ ಒಳ್ಳೇ ದರಿದ್ರ ಸಾವಾಸ ಆಯ್ತು ಕಳ್ಳೋ ಬಡೋ ಅವಳ್ನ 

: ನಿಂಗೇ ಸರಿಯಾಗ್‌ ಮಾಡ್ತೀನ್‌ ಇರು (ಸೀಮೆ ಡಬ್ಬ ಎತ್ತಿಕೊಳ್ಳುತ್ತಾನೆ. ಇನ್ನೇನು 


ಅವಳ ಮೇಲೆ ಹಾಕುವಷ್ಟರಲ್ಲಿ ಹೊರಗೆ ಗದ್ದಲ.) 


(ಮಾವ ಮತ್ತು ಸಿದ್ದಪ್ಪ ದಂಗಾಗುತ್ತಾರೆ) 


: (ಚೀತರಿಸಿಕೊಳ್ಳತ್ರ) ಯಾ....ಯಾ.....ಯಾರ್‌ ನೀವ್‌ ? 


: ನೀವು ಏನ್‌ ಮಾಡಿಿವ್ರಿ ಅದು ಮೊದ್ಲು ಹೇಳಿ. ನಾವು ಯಾರು ಆಂತ ಆಮೇಲೆ 


ಕೇಳಿ. 


: ವರದಕ್ಷಿಣೆ, ಕಿರುಕುಳ ಕೊಟ್ಟು ನಿಮ್ಮ ಹೆಂಡತಿ ಬದುಕು ನರಕ ಮಾಡಿದೋರು 


ನಿವೇತಾನೇ ? 


: ನಾನಾ ? ನಾನೇನು ಮಾಡಿದೆ ? 


: ಏನೂ ಗೊತ್ತಿಲ್ಲದ ಮಳ್ಳ ಥರ ಆಡ್ತೀರಾ ? ಗಂಗೆನ ಪದೇ ಪದೇ ಹೊಡೆದೂ 


ಬಡಿದೂ ಅವಳ ತಾಯಿ ಮನೆಗೆ ಕಳಿಸಿ ದುಡ್ಡು ತರಿಸಿಕೊಳ್ತಾ ಇದ್ದೋರು ನೀವೇ 
ತಾನೇ ? 


: ವರದಕ್ಷಿಣೆ ಕೇಳೊದು, ಹಣಕ್ಕಾಗಿ ಗಿ ಕಿರುಕುಳ ಕೊಡೋದು ಕಾನೂನಿನ ಪ್ರಕಾರ ಅಪರಾಥ 


ಅಂತ 'ಗೊತ್ತಿಲ್ಲ ನಿಮಗೆ ? 


: ನಾವು ಏನೂ ಕಿರುಕುಳ ಕೊಟ್ಟಿಲ್ಲ. 
: ನಾವು ಅವಳ್ನ ಚೆನ್ನಾಗಿ ನೋಡಿಕೋತಿದ್ದೀವಿ. ನೀವ್ಯಾರು ಅದ್ದಕೇಳಕ್ಕೆ ? 


: ಮಹಿಳಾ ಶಕ್ತಿ, ಸ್ತ್ರೀಶಕ್ತಿ ಏನೂಂತ ನಿಮಗೆ ಗೊತ್ತಿಲ್ಲ. ನಾವು ಒಟ್ಟಿಗೆ ಸೇರಿದ್ರೆ 


ನಿಮ್ಮಂತಹವರು ಜರ್ಕ್‌ ಅನ್ಯಾ ಯನಾ ಒಂದೇ ಸಲಕ್ಕೆ ARS ಜೊತೆಗೆ 
ಸರ್ಕಾರ ಕೂಡಾ ನಮ್ಮ ಬೆಂಬಲಕ್ಕಿದೆ. 


: ಓಹೋಹೋ ಸರ್ಕಾರ ಕೂಡ ಬೆಂಬಲ ಕೊಡ್ತದಂತೆ. ಏನು ವಿಧಾನಸೌಧ ಇಲ್ಲಿಗೆ 


ಬಂದು ಬಿಡದಾ ? 


: ಮಹಿಳೆಯರ ರಕ್ಷಣೆಗೆ ಸರ್ಕಾರ ಬೇಕಾದಷ್ಟು ಕಾನೂನು ಮಾಡಿದೆ. ಸೌಕರ್ಯ 


ಕಲ್ಪಿಸಿದೆ. ಸಾಂತ್ವನದಲ್ಲಿ ನಿಮ್ಮ ಹೆಂಡತಿಗೆ ನೆರವು ಸಿಗುತ್ತೆ ಗೊತ್ತಾ ? ಅವಳು ನಿಮ್ಮನ್ನ 
ಬಿಟ್ಟುಹೋಗಬಹುದು ಅವಳಿಗೆ ತರಬೇತಿ ಕೊಟ್ಟು ಸ್ವಂತ ಕಾಲಿನ ಮೇಲೆ 
ನಿಂತುಕೊಳ್ಳೋ ಹಾಗೇ ಕೂಡಾ ಮಾಡುತಾರೆ. 


; ಅವಳು ನಿಮ್ಮ ಮೇಲೆ ಕೊಡುವ ಒಂದು ದುಡ್ಡಿನಿಂದ ನೀವು ಏಳು ವರ್ಷ ಜೈಲಿನ 


ಕಂಬಿ ಎಣಿಸಬೇಕಾಗುತ್ತದೆ. 


: ಆಂ??? 


; ಹೌದು ಇಷ್ಟು ವರ್ಷ ಅವಳಿಗೆ ಕಾಟ ಕೊಟ್ರಲ್ಲಾ ಈಗ ನಿಮ್ಮಸರದಿ. 


: (ಶಂಕರನಿಗೆ) ಕರೀರಿ ಪೊಲೀಸ್‌ 


(ಪೊಲೀಸ್‌ ಬರುತ್ತಾನೆ) 


: ಯಾರಪ್ಪಾ, ವರದಕ್ಷಿಣೆ ಕಾಟ ಕೊಡ್ತಿರೋದು ? ನಡೀರಿ ಸ್ಟೇಷನ್‌ಗೆ. 


ಸಿದ್ದಪ್ಪ ಹೆದರುತ್ತಾನೆ) 


: (ಪೊಲೀಸರ ಕಾಲು ಹಿಡಿದು) ತಪ್ಪಾಯ್ತು ತಪ್ಪಾಯ್ತು, ಬಿಟ್‌ ಬಿಡಿ ಇನ್ನೊಂದು ಸಲ 


ಹಿಂಗ್‌ ಮಾಡಲ್ಲ. 


: ಬುಟ್‌ ಬುಡಿ ಸ್ವಾಮಿ, ಇನ್‌ ಮೇಲೆ ಹಂಗೆಲ್ಲ ಮಾಡಬೇಡಿ. 


: ಹೆಣ್ಣುಮಗು ಮೇಲೆ ಇಂತಾ ದುರಾಚಾರ ಮಾಡಕ್ಕೆ ನಿಮಗೆ ಎಂಗಾದ್ರೂ ಮನಸ್ಸು 


ಬಂತೋ 7? ಪ್ರಮಾಣ ಮಾಡಿ ಮೊದ್ದು. (ಪ್ರೇಕ್ಷಕರನ್ನು ಉದ್ದೇಶಿಸಿ ಪ್ರಮಾಣ 
ಮಾಡಿಸುತಾನೆ) | | 
“ನಾವು ನಮ್ಮ ಮಕ್ಕಳನ್ನು ಗಂಡು ಹೆಣ್ಣು ಭೇದವಿಲ್ಲದೇ ಸಮನಾಗಿ 
ಬೆಳೆಸುತ್ತೇವೆ. ಹೆಣ್ಣು ಮಗುವಿಗೂ ಗಂಡು ಮಗುವಿನಂತೆಯೇ ಶಿಕ್ಷಣ 
ಕೊಡಿಸುತ್ತೇವೆ. ಗಂಡು ಹೆಣ್ಣು ಇಬ್ಬರು ಮಕ್ಕಳಿಗೂ ಸಮಾನ ಊಟ, ' 
ವಸತಿ, ವೈದ್ಯಕೀಯ ಚಿಕಿತ್ಸೆಗಳನ್ನು ನೀಡುತ್ತೇವೆ. ಮಗಳಿಗೆ 18 ವರ್ಷ 
ವಯಸ್ಸಿಗೆ ಮೊದಲು ಮದುವೆ ಮಾಡುವುದಿಲ್ಲ ಮದುವೆಯಲ್ಲಿ 
ವರದಕ್ಷಿಣೆ ತೆಗೆದುಕೊಳ್ಳುವುದಿಲ್ಲ ಕೊಡುವುದೂ ಇಲ್ಲ ಮನೆಯಲ್ಲಿ 
ಅವಳ ಮೇಲೆ ಕ್ರೌರ್ಯ ತೋರಿಸುವುದಿಲ್ಲ ಸಮಾನವಾಗಿ ಕಂಡು 
ಪ್ರೀತಿ ಆದರಿಂದ ನೋಡಿಕೊಳ್ಳುತ್ತೇವೆ.'' 


ಹಾಡು - 


9 9 (ಮುಕ್ತಾಯ) ಅ ಅ ಅ. 


ಆಡುವ ಕೂಸಿಗೆ ಮದುವೆ ಏಕವ್ವ ? 
18ಕ್ಕೆ ಮುಂಚೆ' ಮದುವೆ ಅಪರಾಧ 
ಲಿಂಗ ತಾರತಮ್ಯ 


( 
ಚ್ಟ ಹಾರ್‌ ಕ್ಮ ್ಕ್ಮ್ಕ್ರ್ಟ್ಟ್ಸ್ಟ್ಟ್ಸ್ಸ್ಸ್ಸ್ಸ್‌್‌್ಸ್‌್ಸ್ಸ್ಪ್‌್ಮ್‌ ಸಂ 6 ಅ SSE A 85 IE 
ತ ಸು” ಛೆ ಡೆ ಹಾ ಆಟ SSS MENS ಅ REE “ಜ್‌ 
ಲ ಟ್‌ ಫಲ ಬಬ ಪರಾ ಟಾ ಸಾ Sr ವು: 


CONTACT IN: 


1. Free legal Aid Board 
3 ಸಾಂತ್ಸನ - ಮಹಿಳಾ ಸಹಾಯವಾಣಿ 
3. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ್ಯ 


(ಚಿತ್ರ - 12ಎ) 
[| 


೦ ೪ ಎಳಿ ಛಿ ಫಿ ಭಿ ಬಗ್‌ 


ನಾಟಕ - 2 


ಲಕ್ಷ್ಮಿ ಕಟಾಕ್ಷ 


(ವರದಕ್ಷಿಣೆ ವಿರೋಧಿ ನಾಟಕ) 


ದೃಶ್ಯ ಒಂದು 
(ಲಕ್ಷಿ ಯ ಮನೆಗೆ ಹೆಣ್ಣು ನೋಡಲು ಗಂಡಿನ ಮನೆಯವರು ಬಂದಿದ್ದಾರೆ) 


ಮಧ್ಯವರ್ತಿ : ನೋಡಪ್ಪಾ ಕೃಷ್ಣ ಸರಿಯಾಗಿ ನೋಡಿ ಹೇಳಿಬಿಡು, ಆಮೇಲೆ ಸರಿಯಾಗಿ ನೋಡಿಲ್ಲ 
ಅದೂ ಇದೂ ಅಂತ ರಾಗ ತೆಗೀಬೇಡಾ ಏನಮ್ಮಾ ಲಕ್ಷ್ಮಿ ನೀನೂ ನೋಡ್ತಾ |. 


ಲಕ್ಷ್ಮಿಯ ತಂದೆ : ಅವಳ್ನೇನು ಕೇಳೀರಿ ತಗೀರಿ ನಾವು ನಮ್‌ ಹುಡುಗೀನ ಹಂಗೆ ಬೆಳಿಸಿಲ್ಲ. ದೊಡ್ಡೋರು 
ರಾಮಪ್ಪ ಹೇಳಿದ ಮಾತು ಮೀರಕ್ಕಿಲ್ಲ ಅವಳು. 
ಮಧ್ಯವರ್ತಿ : ಹಂಗಲ್ಲಪ್ಪಾ, ಈಗೆಲ್ಲ ಹುಡುಗೀರ ಮಾತನ್ನೂ ಕೇಳಬೇಕು, ಅಂತಾ ಕಾಲಾ ಬಂಬೈತೆ. 


ರಾಮಪ್ಪ : ಅದೆಲ್ಲಾ ಬೇರೆ ಕಡೆ. ನಮ್‌ ಮನೇಲಿ ಹಂಗೆಲ್ಲಾ ಇಲ್ಲಾ. ನಾವು ಹಾಕಿದ ಗೆರೆ 
ದಾಟಲ್ಲ ನನ್‌ ಮಗ್ಳು ಲಕ್ಷಿ ಯ ನೀವು ಹೇಳಿದ ಹಂಗೆ ಕೇಳಿಕೊಂಡು ಇರ್ತಾಳೆ. 


ಮಧ್ಯವರ್ತಿ : ಏನ್ರಪ್ಪಾ, ನೀವೇನು ಹೇಳ್ತೀರಿ, ಇಲ್ಲೇ ಹೇಳಿಬಿಡಿ, ಇನ್ನು ಮುಚ್ಚುಮರೆ ತಡ ಯಾಕೆ ? 


ಆಜ? 


ಹುಡುಗಿ ಒಪ್ಪಿಗೇನಾ ಹೇಳಪ್ಪಾ ಕೃಷ್ಣ ? 


(ಕೃಷ್ಣ ಹುಡುಗನ ತಂಡೆ ಕಡೆ ನೋಡುತ್ತಾನೆ. ತಂಡೆ ಏನು ಎನ್ನುವಂತೆ ಸನ್ನೆ ಮಾಡುತ್ತಾನೆ. 
ಕೃಷ್ಣ ಒಪ್ಪಿಗೆ ಎನ್ನುವಂತೆ ಸನ್ನೆಮಾಡುತ್ತಾನೆ.) 


ಮಧ್ಯವರ್ತಿ : ಇನ್ನೇನು ಹುಡುಗ ಒಪ್ಪಿಕೊಂಡ ಮೇಲೆ ಮದುವೆ ಆದ ಹಾಗೇ ಲೆಕ್ಕ... 
ರಾಮಪ್ಪ/ : ನಮ್‌ ಲಕ್ಷಿ ಪುಣ್ಯ ಮಾಡಿದ್ದು. ' 
ಗಿರಿಜವ್ವ 


(ಹುಡುಗನ ತಂದೆ ಮಧ್ಯವರ್ತಿಯನ್ನು ಪಕ್ಕಕ್ಕೆ ಕರೆಯುತ್ತಾನೆ. ಅವನು ಏನು ಎಂದು ಹತ್ತಿರ 
ಹೋಗುತ್ತಾನೆ. ಹುಡುಗನ ತಂದೆ ಅವನ ಕಿವಿಯಲ್ಲಿ ಪಿಸುಗುಡುತ್ತಾನೆ. ಮಧ್ಯವರ್ತಿ ವಾಪಸ್ಸು ಬಂದು 
ತನ್ನ ಜಾಗದಲ್ಲಿ ಕೂರುತ್ತಾನೆ.) 


ರಾಮಪ್ಪ : ಯಾವಾಗ ಇಟ್ಟುಕ್ಳೋಣಾ ಲಗ್ನಪತ್ರಿಕೆ. 


ಪಾಶಾ ಗಕಾರ ಳಾ ಲಾರ ದದ ದರಾ ಷನ. 


se 


a ea ರ. is es ಇಟ ರ್ಟ ಮಡಿದರು ಅದಗ ಮರಾ ಮಾದಾರ: ಎತ ಾಾದೂ ನೀತು ಧಾ. ಎದ: ~~ ತಾ ರಾಗ ಜಿ ಜ. “ap de 


ಹ್‌ ಚತ ತ ಚ್‌ ವನವನವ | ಟೆ 


ಮಧ್ಯವರ್ತಿ 


: ಆಗ್ಗಿಬಿಡಣ್ಣಾ, ಅವರು ಏನು ಕೇಳ್ತಾರೋ ಕೇಳ್ಲಿ, ನಾನ್‌ ನನ್‌ ಕೈಲಾದದ್ದುಕೊಡ್ತೀನಿ. 


: ಮಗಳಿಗೆ ಏನು ಕೊಡ್ತೀರಾ ? 
: ಅವಳಿಗೆ ಒಂದು ಜೊತೆ ಬಳೆ, ತಾಳಿಸರ, ಐದು ಸೀರೆ ...... 


: (ಗಂಡಿನ ತಂದೆ ಕಡೆ ಒಮ್ಮೆ ನೋಡಿ) ಅದು ಬಿಡ್ರೀ, ಅದು ನಿಮ್ಮ ಮಗಳಿಗೆ ನೀವು 


ಕೊಡುತ್ತಿರೋದು, ಹುಡುಗನಿಗೆ ಏನು ಕೊಡ್ತೀರಾ ? 


: ಹುಡುಗನಿಗೆ ಬಟ್ಟೆ ಉಂಗುರ, ವಾಚು ...... 


: ಅಲ್ಲಾರಾಮಪ್ಪ, ಬಟ್ಟೆ ಬರೆ ವಾಚು ಉಂಗುರಕ್ಕೆ ನಿಮ್ಮಮನೆ ಬಾಗಿಲ ತನಕ ಬರಬೇಕಿತ್ತಾ 


ಕೃಷ್ಣಾ ? ಹುಡುಗ ಓದವ್ಹೆ, ಕೆಲಸದಾಗವ್ನೆ, ಅವನುದ್ದಕ್ಕೂ ಕೊಟ್ಟು ಮಾಡಿಕೊಳ್ಳಕ್ಕೆ 
ಜನ ಸಾಲಾಗಿ ಕಾದು ನಿಂತವರೆ, ಅಂತದ್ರಲ್ಲಿ ...... 


: ಅದೇನೇನು ಕೊಡಬೇಕು ನೀವು ಹೇಳಿಬುಡ್ರಪ್ಪ 


: ಅದ್ದೂ ನಾನೇ ಹೇಳಬೇಕಾ ? 


(ಹುಡುಗನ ತಂದೆ ಹತ್ತಿರ ಹೋಗಿ ಬಗ್ಗಿ ಪಿಸುಗುಡುತ್ತಾನೆ. ಹುಡುಗನ ತಂದೆ ಅವನ 


ಮಧ್ಯವರ್ತಿ 


: ಅದ್ದ ನಂಗೆ ಕೇಳಿದ್ರೆ ? 


ಕಿವಿಯಲ್ಲಿ ಹೇಳುತ್ತಾನೆ.) 


; ಸರಿಯಪ್ಪ, ಇಪ್ಪತ್ತೈದು ಸಾವಿರ ನಗದು, ಚಿನ್ನ ಮೂರು ತೊಲ, ಮಂಚ, ಮನೆಪಾತ್ರೆ 


ಜೊತೆಗೆ ಒಂದು ಮೋಟಾರ್‌ ಸೈಕಲ್ಲು. 


: ಆಂ ? ಅಷ್ಟೆಲ್ಲ ನಾನು ಎಲ್ಲಿಂದ ತದ್ಲಿ ರಂಗಣ್ಣ ? 


ಅವಳೇನು ನನ್ನ ಮಗಳಾ 7 ನನ್‌ ಮಗ್ಗಿಗೆ ಮದುವೆ 
ಮಾಡಿದಾಗ ಇದಕ್ಕೂ ಜೋರಾಗೇ ಕೊಟ್ಟು ಮಾಡಿದ್ದೀನಿ. ಇರೋನು ಒಬ್ಬ ಮಗ. 
ಅವನನ್ನೂ ಬಿಕಾರಿ ಥರ ಮದುವೆ ಮಾಡ್ಕೋ ಅನ್ನಲಾ ? ' 


: ಏನ್ರೀ, ಸ್ಪಲ್ಪ ಬನ್ನಿ. 


ವಲ 


: (ಪಕ್ಕಕ್ಕೆ ಸರಿದು) ಏನೇ ? (ಮೆಲುದನಿಯಲ್ಲಿ) 
: ನೀವು ಈಗೇ ಅದೆಲ್ಲ ಕ್ಯಾತೆ ತೆಗೀಬೇಡಿ. ಮೊದ್ದು ಊಂ ಅನ್ನಿ, ಆಮೇಲೆ ನೋಡಾನಾ. 


: ಅಲ್ಲ ಕಣೆ, ಈಗ ಊಂ ಅಂದುಬುಟ್ರೆ ಆಮೇಲೆ ಕೊಡಕ್ಕಾಗ್ಲೇ ಇದ್ರೆ ? 


ee — 


: ಹಂಗಂತ ಮಗುಳ್ನ ಮನೇಲೇ ಇಟ್ಕೋತೀರಾ ? ಸ್ವಲ್ಪ ಈಗ ಸ್ವಲ್ಪ ಆಮೇಲೆ 


ಕೊಡ್ತೀವಿ ಅನ್ನಿ. 


: ಅವರು ಅದಕ್ಕೆ ಒಪ್‌ತಾರೋ ಇಲ್ಲೋ ? 

: ಆಯ್ಕೋ ಕೇಳಿ ನೋಡ್ರೀ, ಎಲ್ಲಾ ನೀವೇ ಹೇಳಬೇಡಿ. 

: (ಸರಿದು) ಆಯ್ತು ರಂಗಣ್ಣ, ನೀವೇ ಹೇಳಿದ ಹಾಗೇ ಆಗ್ರಿ ಆದ್ರೆ..... 

: ಏನಪ್ಪಾ ರಾಗ ಎಳಿತಾ ಇದ್ದೀಯಾ ? 

: ಸ್ವಲ್ಪ ಈಗ ಸ್ವಲ್ಪ ಆಮೇಲೆ... 

: ಇದೊಳ್ಳೆ ಚೌಕಾಸಿ ಆಯ್ತಲ್ಲಾ ರಾಮಪ್ಪ. 

: ಮದುವೆಯಾಗಿ ಒಂದು ವರ್ಸದೊಳಗೆ ಕೊಟ್ಟುಬಿಡ್ತೀನಿ. ಮುಂದಿನ ದೀಪಾವಳಿ ಹೊತ್ತಿಗೆ 


ಕೊಟ್‌ ಬುಡ್ತೀನಿ. 


: ನೋಡಪ್ಪಾ, ಕೊಟ್‌ ಮಾತು ಉಳಿಸ್ಕಾ ಬೇಕು. ಇಲ್ದಿದ್ರೆ ನಿನ್‌ ಮಗಳ್ನ ನಿನ್‌ ಮನೇ 


ಬಾಗಿಲಿಗೇ ತಂದುಬಿಟ್ಟು, ನನ್‌ ಮಗನಿಗೆ ಬೇರೆ ಮದುವೆ ಮಾಡ್ತಿನಿ ನೋಡು. 


: ಛೇ ಛೇ, ಎಲ್ಲಾದ್ರೂ ಉಂಟೇ, ಖಂಡಿತಾ ಕೊಡ್ತೀನಿ. 
: ಏನ್‌ ರಂಗಣ್ಣ, ಲಗ್ನ ಪತ್ರಿಕೆ ನಿಶ್ಚಯ ಮಾಡೋದಾ ? 
: ನೋಡಪ್ಪಾ, ಒಳ್ಳೇ ದಿನ ನೋಡಿ ಅದ್ದೂ ಮಾಡಿಬಿಡಾನ. 


(ರಂಗಣ್ಣ, ಅವನ ಹೆಂಡತಿ ಏಳುತ್ತಾರೆ. ಕೃಷ್ಣನೂ ಏಳುತ್ತಾನೆ. ರಾಮಪ್ಪ, 


ಎಟ 


ಲಕ್ಷಿ ಮ ತಾಯಿ ಸಂತೋಷವಾಗಿದ್ದಾರೆ.) (ರಂಗಣ್ಣ, ಕೃಷ್ಣ ತಾಯಿ ಹೋಗುತಾರೆ.) 


: ಅಲ್ಲ ಕಣೇ, ಮೊದ್ಲು ಒಪ್ಕಳಿ ನೋಡಾನಾ ಅಂದ್ಯಲ್ಲ, ಎಲ್ಲಿಂದ ತರ್ಲಿ ಕಾಸೂ. 


ಅಯ್ಯೋ ನಿಮಗೆ ಏನು ಹೇಳ್ಲಿ ನಾನು ? ಹೆಣ್ಣು ಮಗ ಅಂದ ಮೇಲೆ ನಾವು 
ಮಾಡಲೇಬೇಕು ತಾನೇ ? ಇಲ್ಲಾ ಅಂದ್ರೆ ಆದೀತಾ ? ಎಲ್ಲಾದ್ರೂ ಸಾಲ ತನ್ನಿ ಮತ್ತೆ. 


: ನನ್ನೇ ಹರಾಜು ಹಾಕ್ಕೊಂಡ್ರೂ ಸಾಲ ಹುಟ್ಟಲ್ಲ ..... ಇನ್ನು ದೇವರೇ ಗತಿ ..... 


ದೃಶ್ಯ - ಎರಡು 
(ಲಕ್ಷಿ ವಿರೋಧಿಸುತ್ತಾಳಿ 


: ಅಲ್ಲ ಕಣವ್ವಾ, ನನ್‌ ಮದುವೆಗೆ ಇಷ್ಟು ಸಾಲ ತಗೋಂಡ್ರೆ, ನಾಳೆ ಎಂಗೆ ತೀರಿಸ್ತೀರಾ ? 


Ee 


| 


ವಹ ವ 


ki 


ತಾಯಿ 
ಲಕ್ಷ್ಮಿ 


ತಾಯಿ 


ನಮ್ದು ಎಂಗೋ ಕಳೀತದೆ ಬುಡವ್ವ ? ನೀನು ಚಂದಾಗಿದ್ರೆ ಸಾಕು. 


ಚೆಂದಾಗಿರಬೇಕಾದ್ರೆ ದುಡ್ಡೇ ಬೇಕಾ ? ಮನಸ್ಸುಗಿಂತ ದುಡ್ಡಿಗೇ ಬೆಲೆ ಕೊಡೋ ಮನೆಗೆ 
ಯಾಕವ್ವಾ ನನ್ನ ಕೊಡ್ತೀರಿ ? 


: ಅಯ್ಯೋ ಬುಡ್ತು ಅನ್ನು ಮಗಳೇ, ಹೆಣ್ಣು ಮಗೀನ ಮದುವೆ ಮಾಡಬೇಕಾದ್ರೆ ಎರಡು 


ಜೊತೆ ಜೋಡ್‌ ಸವೀಬೇಕು ಅಂತಾರೆ. 'ಅಂತಾದ್ದಲ್ಲಿ ಈಗ ಮನೆ ಬಾಗಿಲಿಗೆ ಬಂದಿರೋ 
ಗಂಡ್ನ ಬುಟ್‌ ಬುಡಕ್ಕಾಯ್ತದಾ ? ಯಾರು ಬಂದ್ರೂ ಕೊಡ್ಲೇ ಬೇಕಲ್ಲಾ ? ದುಡ್ಡಿಲ್ಲೇ 
ಯಾರ್‌ ಮಗಳೇ ಮಾಡಿಕೊಳ್ಳೋರು ? 


ಏನವ್ವಾ, ಇದೇನು ವ್ಯಾಪಾರಾನಾ ? 


ಕೋಳೀನ್‌ ಕೇಳಿ ಖಾರಾ ಅರೀತಾರಾ 7 ನಿನ್‌ ಮಾತು ಕೇಲ್ಲೊರು ಯಾರು ಈಗ ? 
ನೀನು ಸುಮ್ಮೆ ಇರು, ಎಂಗೋ ಆಯ್ತದೆ. 


ಆ ಸ್‌ 
: ಇದೆಲ್ಲ ಇನ್ನೂ ಎಸ್ಟ್‌ ಕಾಲ ಅವ್ವಾ ? ಇದ್ದೆಲ್ಲ ಬುಟ್ಟು ಬುಡಬೇಕು. 


(ನಗುತ್ತಾ) ಅಯ್ಯೋ ಮಗಳೇ, ಹಿಂದಿನ ಕಾಲದಿಂದ ಬಂದ ಸಂಪ್ರದಾಯ ನೋಡೂ, 
ಅಷ್ಟು ಬೇಗನೇ ಬುಟ್ಟು ಹೋಗಾಕಿಲ್ಲ. ಅಂತಾ ಕಾಲಾನೂ ಬತ್ತದಾ ? 


ಬತ್ತದೆ ನೋಡ್ತಿರು. 
ದೃಶ್ಶ- ಮೂರು 


(ಸ್ವಸಹಾಯ ಸಂಘದ ಮಹಿಳೆಯೊಬ್ಬಳು ಲಕ್ಷಿ ಒ್ರಮನೆಗೆ ಬರುತ್ತಾಳೆ.) 


ಗಿರಿಜವ್ವಾ, ಏ ಗಿರಿಜವ್ವಾ, ಏನ್‌ ಮಾಡ್ತಾ ಇದ್ದೀಯಾ ? 
ಓ ಮಾದೇವಿ, ಬಾ ಬಾ ... 


ಅಲ್ಲಾ ಯಾವತ್ತೂ ಸಂಘದ ಸಭೆಗೆ ತಪ್ಪಿಸಿಕೊಂಡೋಳಲ್ಲ ನೀನು, ಇವತ್ತು ಯಾಕೆ 
ಬರಲಿಲ್ಲ ಸಭೆಗೆ ? ನೋಡ್ಕಂಡು ಬರಾನಾ ಅಂತ ಬಂದೆ. 


ಏನೋ ಕೆಲ್ಸ ಇತ್ತು ಅದ್ಕೆ ಬದ್ನಿಲ್ಲ 
ಏನಪ್ಪ ಅಂತಾ ಕೆಲ್ಸ ? 
ಅಯ್ಯೋ ಬುಡವ್ವ, ನಮ್‌ ದುಃಖ ನಮಗೆ. 


ಊಂ, ಅದೂ ಸರೀನೇಯಾ ನಿಮ್‌ ದುಃಖ ನಿಮಗೇಯಾ, ನಮಗ್ಯಾಕೆ ಏಳೀಯಾ ? 
ಏಳಿದ್ರೆ ನಮ್‌ ದುಃಖ ಆಗಿ ಹೋಯದಾ ? 


ಗಿರಿಜ 


ಮಾದೇವಿ 


ಗಿರಿಜ 
ಮಾದೇವಿ 
ಗಿರಿಜ 
ಮಾದೇವಿ 


ಗಿರಿಜ 


ಮಾದೇವಿ 


ಗಿರಿಜ 


ಮಾದೇವಿ 


ಗಿರಿಜ 


ಮಾದೇವಿ 


: ಸಂತೋಷ 


: ನೋಡ್ರವ್ವಾ, ಗಿರಿಜವ್ವನ ಮಗಳು ಲಕ್ಷಿ 


: ಅಯ್ಯೋ, ತೆಪ್‌ ತಿಳೀಬೇಡಾ ಮಾದೇವಿ, ನಮ್‌ ಲಕ್ಷಿ ಗೆ ಮದುವೆ ಗೊತ್ತಾಯ್ತು. 


: ಆಂ ! ಲಕ್ಷಿ ಗೆ ಮದುವೆ ಗೊತಾಯ್ತಾ ? ಅದಕ್ಕೆ ನಗ್‌ ನಗ್ತಾ ಇರೋದು ಬುಟ್ಟು ಇಂಗೆ 


ದುಃಖ ಪಕ್ಕ ಅಂತಿದ್ದಿಯಲ್ಲಾ ಗಿರಿಜಾ ? 


ಪಡಕ್ಕೆ ಏನಿಲ್ಲ, ಗಂಡಿನ ಕಡಿಯೋರು ಬಾಲಾ ಡಿಮ್ಯಾಂಡು ಮಾಡೋರೆ... 


: ಆಂ! ಡಿಮ್ಯಾಂಡು ? ಏನ್‌ ಬೇಕಂತೆ ಅವರಿಗೆ ? 

: ಇಪ್ಪತ್ತೈದು ಸಾವಿರ, ಮೋಟಾರ್‌ ಸೈಕಲ್ಲು ...... 

: ಆಂ! ಎಲ್ಲಿಂದ ತರುತ್ತಾರಂತೆ ? 

: ಅದ್ದೆಲ್ಲ ಯಾರ್‌ ಕೇಳ್ತಾರವ್ವಾ ? ಈಗ ಕೊಡಬೇಕು ಅಂದ್ರೆ ಕೊಡಬೇಕು. ನಮಗೂ 


ಮರ್ವಾದೆ ಇಲ್ವಾ ? ಊರಲ್ಲಿ ತಲೆ ಎತ್ತಿಕೊಂಡು ನಡೀಬೇಕು ತಾನೇ ? ಹೆಣ್ಣು 
ಹೆತ್ತಮೇಲೆ.... 


2 ಹೆಣ್ಣು ಹೆತ್ತರೆ ಮರ್ಯಾದೆ ಇಲ್ವಾ 9) ಹೆಣ್ಣು ಮಕ್ಕಳೇ ಇಲ್ಲೇ ಹೋದ್ರೆ ಎಲ್ಲಿಂದ 


ತತಾರೆ ಹೆಣ್ಣನ್ನ ? ನೀವು ಒಪ್ಕೊಂಡು ಬುಟ್ರಾ. 2 


ಒಪ್ಕೊಳ್ಹೇ ಏನ್‌ ಮಾಡೋದು ? ಅದ್ಕೆ ಹೊಂದಿಸ್ತಾ ಇದ್ದೀವಿ. ಗುಂಪಿನ ಸಭೆಗೆ 
ಇನ್ನೇನ್‌ ಬದ್ಲಿ ನಾನು ? 


: ಇದಕ್ಕೆ ಏನಾದ್ರೂ ಪರಿಹಾರ ಕಂಡು ಹಿಡೀಲೇಬೇಕು ಗಿರಿಜಾ 


: ಏನ್‌ ಪರಿಹಾರ ಕಂಡು ಹಿಡಿತಿಯೋ ಏನೋ ! ನೋಡೋನಾ .... 


ದೃಶ್ಯ - ನಾಲ್ಕು 
(ಸಂಘದ ಸಭೆ. ಎಲ್ಲ ಸದಸ್ಕೆಯರೂ ಇದ್ದಾರೆ) 
೬ ಮದುವೆ ಗೊತ್ತಾಗೈತೆ. ಆದರೆ 


ಗಂಡಿನ ಕಡಿಯೋರು ವಿಪರೀತ ವರದಕ್ಷಿಣೆ ಕೇಳ್ತಾ ಅವ್ರೆ, ನಾವು ಈಗ ಏನ್‌ 
ಮಾಡೋಣಾ ? 


: ವರದಕ್ಷಿಣೆ, ತಗೋಳೋದು, ಕೊಡೋದು ಎರಡೂ ಕಾನೂನಿನ ಪ್ರಕಾರ ಅಪರಾಧ 


ಇದನ್ನ ನಾವು ನಿಲ್ಲಸ್ನೇಬೇಕು. 


: ಹಾಗಾದ್ರೆ ಏನ್‌ ಮಾಡಬಹುದು ? 


: ನಾವು ಗುಂಪಿನ ಸದಸ್ಕೆಯರೆಲ್ಲ ಸೇರಿ ಗಂಡಿನ ಮನೆಗೆ ಹೋಗಿ ತಿಳಿಸಿಕೊಡೋಣಾ. 


Ca ASO ರ್ಥ ,,' 


ಮಾದೇವಿ : ಏನವ್ವಾ ಏನಂತೀರಿ ಈ ಮಾತ್ಗೆ ಸೆ 


ಎಲ್ಲರೂ : ನಡೀರಿ ಹೋಗೋಣ, ಇವತ್ತು ಗಿರಿಜನ ಮಗಳಿಗೆ ಈ ಪ ಪಾಡಾದೆ ನಾಳೆ ನಮ್ಮಮನೆ 
ಹೆಣ್ಣು ಮಕ್ಕಳಿಗೂ ಇದೇ ಪಾಡಾಯದೆ. ಇದನ್ನು ಈಗ್ಗೆ ನಿಲ್ಲಿಸೋಣ ನಡೀರಿ. 
ದೃಶ್ಯ - ಐದು 
(ಇನ್ನೊಂದು ಸಂಘದ ಸಭೆ. ಅದರಲ್ಲಿ ಹುಡುಗನ ತಾಯಿಯೂ ಸದಸ್ಯೆ) 
1 : ನೋಡ್ರವ್ವಾ, ಲಾಯರು ಬಂದು ಈ ಕಾಗ್ದ ಕೊಟ್ಟು ಹೋಗಿದ್ದಾರೆ. ವರದಕ್ಷಿಣೆ 


ವಿರೋಧಿ ಕಾಯ್ದ ಅಂತ. ಮದುವೆಯಲ್ಲಿ ವರದಕ್ಷಿಣೆ ನೋಡು: "ತಗೋಳೋದು 
ಕೊಡೋದು ಮೂರು ತಪ್ಪು. ವರದಕ್ಷಿಣೆ ತಗೊಂಡರೆ ಅಥವಾ ಕೊಟ್ಟರೆ ಶಿಕ್ಷೆ 
ಆಗುತ್ತೆ. ಏಳು ವರ್ಷದವರೆಗು ಜೈಲು ಶಿಕ್ಷೆ ಕೂಡ ಆಗಬಹುದು. 


ಹುಡುಗನ ತಾಯಿ: ಆಂ ! ಏಳು ವರ್ಷನ ಜೈಲು 9 


1 : ಹೂ ಕಣವ್ವಾ, ಈಗೆಲ್ಲಾ ಬಹಳ ಕಟ್ಟುನಿಟ್ಟಾಗಿದ್ದಾರೆ. ಏಳು ವರ್ಷ ಜೈಲು ಅಷ್ಟೇ 
ಅಲ್ಲ ಹತ್ತು ಸಾವಿರ ಡಹ ವರೆಗು ಎ ಕೂಡ ಕಾಕರ. 


ಹುಡುಗನ ತಾಯಿ: ಆಂ ! ದಂಡ ಹಾಕಾರಾ ? 


ಸದಸ್ಯೆ 1 : ಹೂಂ ಮತ್ತೆ ಸುಮ್ಮೆ ಬಿಟ್ಟುಬಿಡ್ತಾರಾ ? 
ಸದಸ್ಯೆ 2 ; ಅದಕ್ಕೆ ಈಗ ಸ್ವಸಹಾಯ ಗುಂಪುಗಳಲ್ಲಿ ವರದಕ್ಷಿಣೆ ವಿರೋಧ ಪ್ರಮಾಣ ವಚನ 


ರಂಗಣ್ಣ : ಅಲ್ಲಾಕಣೆ, ಈ ರಾಮಪ್ಪ ಒಬ್ಬಳು ಮಗಳ : 


ಸರ್ವಾ ಮಾಡ್ತಾ ಇದ್ದಾರೆ. ಅಂದರೆ ಗುಂಪಿನ ಸದಸ್ಯೆ ಯರು ತಮ್ಮ ತಮ್ಮ; ಮನೆಗಳಲ್ಲಿ 
ವರದಕ್ಷಿಣೆ ಕೊಡೋದಿಲ್ಲ ಮತ್ತು ತಗೊಳ್ಳಾದಿಲ್ಲ Ls ಪ್ರಮಾಣ ಮಾಡ್ತಿದ್ದಾರೆ. 
ನಾವು ನಮ್ಮ ಸಂಘದಿಂದ ಪ್ರಮಾಣ ಮಾಡತಿಕು! 


(ಸಾಮೂಹಿಕ ಪ್ರಮಾಣ ವಚನ) 


“ನಾವು ನಮ್ಮ ನಮ್ಮ ಮಕ್ಕಳ ಮದುವೆಯಲ್ಲಿ ವರದಕ್ಷಿಣೆ ಕೊಡುವುದೂ ಇಲ್ಲ 
ತೆಗೆದುಕೊಳ್ಳುವುದೂ ಇಲ್ಲ ಅಂತ ದೇವರ ಸಾಕ್ರಿಯಾಗಿ ಪ್ರಮಾಣ ಮಾಡುತ್ತೇವೆ.” 


ಇ ಹ ಎ ಸಾರಿ, ONE 
(ಹುಡುಗನ ತಾಯಿ-ತಂದೆ ಕೂತಿದ್ದಾ ರೆ. ತಾಯಿ ಬರುತ್ತಾಳ) 


ಹಾ! ಹಯ ಸಹೋ 
ನುದಮುವೆಗೇ ಇಷ್ಟು ತಂಕಾಸಿ ಮಾಡಾನಲ್ಲಾ 
ಕ | pr ya 


ಹೆಂಡತಿ : (ಹೆದರುತ್ತ) ರೀ... 


: ಏನು ? 


: ಇವತ್ತು ನಮ್‌ ಗುಂಪಲ್ಲಿ ಪ್ರಮಾಣ ಮಾಡಿಸ್ಕಂಡ್ರು. 

: ಪ್ರಮಾಣವಾ ? ಏನಂತ ? 

: ಅದೂ.... ಅದೂ... 

: ಏನದು ಹೇಳೇ, ಅದೇನ್‌ ಅದೂ ಅದೂ ಅಂತ ತಡವರಿಸ್ತೀಯಾ ? 

: ವರದಕ್ಷಿಣೆ ತಗೋಳಲ್ಲ ಕೊಡಲ್ಲ ಅಂತ ಪ್ರಮಾಣ ಮಾಡಿಸ್ಕಂಡ್ರು. 

: (ನಗುತ್ತಾ) ಹಂಗಾ ? ಓಗ್ಲಿ ಬುಡು ನಿಮ್‌ ಗುಂಪಲ್ಲಿ ಏನೇನೋ ಮಾಡ್ತಾನೇ ಇರ್ತೀರಾ 


ಹಂಗೆ ಇದೂನೂವಾ 


: (ಅಶ್ಚರ್ಯದಿಂದ) ಹೌದಾ ? ಹಂಗಾದ್ರೆ ನೀವು ಒಪ್ಪಿರಾ ಅನ್ನಿ ! 
: ಯಾವುದಕ್ಕೆ ? 

: ವರದಕ್ಷಿಣೆ ಬೇಡಾ ಅಂತ. 

: ಯಾರಂಗಂದೋರು ? 

: ಮತ್ತೆ ಈಗ್ತಾನೇ ಏಳಿದ್ರಿ ? 


: ನಿನೋಗಿ ನಿಮ್‌ ಗುಂಪಲ್ಲಿ ಬಾಯಿ ಬಂದಂತೆ ಪ್ರಮಾಣ ಮಾಡಿ ಬುಟ್ಟು ಬಂದ್ರೆ 


ನಂಗೇನು? ನಾನು ನನ್‌ ಮಗನ ಮದುವೇಲಿ ವರದಕ್ಷಿಣೆ ತಗೋಳದಾ ಬುಟ್‌ 
ಬುಟ್ಟೇನಾ? ತಲೆ ಎಲ್ಲೋ ಕೆಟ್ಟಿರಬೇಕು ನಿಂಗೆ. 


: ಅಲ್ಲಾರಿ, ದೇವರ ಸಾಕ್ಷಿಯಾಗಿ ಪ್ರಮಾಣ ಮಾಡಿಸ್ಕಂಡ್ರು ರೀ. ಅದ್ನ ಮೀರಿದ್ರೆ ಈಗ 


ಧರ್ಮಸ್ಥಳದ ಮಂಜುನಾಥ ಸುಮ್ನೆ ಬಿಟ್ಟಾನಾ ? 


: ಅದೆಲ್ಲ ನಂಗೊತ್ತಿಲ್ಲ. ನೀನು ನನ್ನ ಒಂದ್‌ ಮಾತೂ ಕೇಳ್ದೇನೇ ಪ್ರಮಾಣ ಮಾಡು 


ಅಂತ ಯಾರು ಏಳಿದ್ರು ? 


: ಗುಂಪಲ್ಲಿ ಎಲ್ಲೂ ಮಾಡಿದ್ರೂ, ಅದ್ಕೆ ನಾನೂ ಮಾಡ್ದೆ. 
: ನಿಂಗೆ ಗಂಡ ಹೆಚ್ಚೋ ಗುಂಪು ಹೆಚ್ಚೋ ? 


೩ rr ಊ್ಕ್ಯೂ, 


೧ 


ತ ಇಡ PSN CIO ಕೋಲೆ ಆರೀನ Te PAT eR rey sree ಸ್ಪಾ ಲ ತ ಗ ತಾ ನ "4 x ಲ ಐ 
4 ನ ತೆ TAS ES ae REET ARE SE Te NY ಗ! ಸಿನ್‌ ಸಯನ ಬ್‌ NTE 


ರಂಗಣ್ಣ 


ತೆ "ಇಎನ್‌. ಆಡ್ರೆ ಆದ್ರೆ ಅಂತ: | 
ಇ ನೀವು ಭಾರಿ ವರದಕ್ಷಿಣೆ ಕೇಳಿದ್ದೀರಂತೆ. 


: (ಮಧ್ಯೆ ನಿಲ್ಲಿಸುತ್ತಾ) ಅಲ್ಲಾನೂ ಇಲ್ಲ ಬೆಲ್ಲಾನೂ ಇಲ್ಲ. ಗಂಡನ್ನ ಒಂದ್‌ ಮಾತೂ 
ಕೂಡಾ ಕೇಳ್ದ್ಬೇ ಪ್ರಮಾಣ ಮಾಡು ಅಂತ ನಿಂಗೆ ಯಾರು ಏಳಿದ್ರು ? 


(ಅಷ್ಟರಲ್ಲಿ ಲಕ್ಷಿ ತಾಯಿ ಸದಸ್ಯೆಯಾದ ಗುಂಪಿನ ಸದಸ್ಯೆಯರು ಬರುತ್ತಾರೆ) 


: ನಮಸ್ಕಾರ ರಂಗಣ್ಣೋರಿಗೆ, ರಂಗಣ್ಣ ಅಂದ್ರೆ ನೀವೇ ತಾನೇ ? ನೀವು ಅವರ 


ಮನೆಯವರಿರಬೇಕು. ಶಾಂತವ್ವ, ನಮಸ್ಕಾರ. 


: ನೀವ್‌ ಯಾರವ್ಹಾ ? ಎಲ್ಲಿಂದ ಬಂದ್ರಿ ? ನನ್‌ ಎಸ್ರು ಎಂಗೆ ಗೊತ್ತು ನಿಮಗೆ ? 


ನಾವು - ಸ್ವಸಹಾಯ ಗುಂಪಿನ ಸದಸ್ಯೆಯರು. ಗಿರಜವ್ವನೂ ನಮ್ಮ ಗುಂಪಿನ ಸದಸ್ಯೆ. 


: ಯಾವ ಗಿರಿಜವ್ವ 9 


: ಅದೇ ನಿಮ್ಮಮಗ ಕೃಷ್ಣನಿಗೆ ತಂದುಕೊಳ್ಳೋ ಮಾತಾಗಿದೆಯಲ್ಲಾ ಲಕ್ಷಿ ಅಂತ ಹುಡುಗಿ, 


ಅವರ ಅವ್ವ, ರಾಮಣನ ಹೆಂಡಿ. 
ಣ ಇರಿ 


: ಓಹೋಹೋ ರಾಮಣ್ಣ ಹೆಂಡ್ತಿ ಕಡೆಯೋರಾ ? ಏನ್ನಮಾಚಾರ ? 


: ನೀವು ಲಕ್ಷಿ ನ ನಿಮ್ಮ ಮಗನಿಗೆ ತಂದುಕೋತಿರೋದು ತುಂಬಾ ಒಳ್ಳೇದು, ಅವ್ಳು 


ತುಂಬಾ ಒಳ್ಳೇ ಹುಡುಗಿ, ಆದರೆ..... 


: ಏನವ್ವ ? ಏನ್ಸಮಾಚಾರ ? ಹುಡುಗೀ ಬಗ್ಗೆ ಏನಾದ್ರೂ..... ? 


: ಛೇ ಛೇ ಹುಡುಗಿ ತುಂಬ ಒಳ್ಳೇಳು. ರ್ಟ ಗಿರಿಜವ್ಹಾನೂ ಅಷ್ಟೇ ಮಗಳ್ನ ತುಂಬಾ 
ಇನ್ನ kd ಸಾಕವರೆ. uns NS ಬಾರ್ಜಟ್ಟ ಇ 


ಗೆ ಇಕ್ಕು ೫ +. 4 A | VN 
| ಹರ ? ವಿಷಯ ಹೇಳ್ರೀ, 


: ಹೌದು ಅದಕ್ಕೇನೀಗ ? 


: ವರದಕ್ಷಿಣೆ ಕೇಳೋದು, ತಗೋಳದು ಕಾನೂನು ಪ್ರಕಾರ ಅಪರಾಧ.... 


: ಓಹೋಹೋ ಆ ರಾಮಣ್ಣ ತನ್ನ ಕೈಲಾಗಲ್ಲ ಅಂತ ನಿಮನೆಲ್ಲ ಕಳ್ಳವನಾ ? ಮಾಡ್ತೀನ್‌ 
ಅವನಿಗೆ ಶಾಸ್ತಿ. ಇದಕ್ಕೆಲ್ಲ "ನಾನು 'ಬಗ್ಗೋದಿಲ್ಲ ಗೊತ್ತಾಯ್ತಾ? 


ರಂಗಣ್ಣ 


ರಂಗಣ್ಣ 


ಮಾದೇವಿ 


: ನೋಡಿ »-ರಂಗಣ್ಣೋರೇ, , ವರದಕ್ಷಿಣೆ ಕೆ ತಗೋಳ್ಳೋದು ಹಾಅ ಮದುವೆ ಅನ್ನೋದು 


ಗಂಡು ಹೆಣ್ಣು ನಡುವಿನ ಸಂಬಂಧ. de ವ್ಯಾಪಾರ ಅಲ್ಲ. ನೀವು ವರದಕ್ಷಿಣೆ 
ಕೇಳ್ತೀದಿರಿ ಅಂತ ಪೊಲೀಸ್‌ ಕಂಪ್ಲೆಂಟ್‌ ಕೊಟ್ರಿ ನಿಮನ್ನ ಅರೆಸ್ಟ್‌ ಮಾಡ್ಕೋಂಡು 
ಹೋಗ್ತಾರೆ. ಆಮೇಲೆ ಏಳು ವರ್ಷ ಜೈಲಿನ ಕಂಬಿ ಎಣಿಸಬೇಕಾಗುತೆ ಅಷ್ಟೆ. 


: ಓಹೋಹೋ...... ಈಗ ನಂಗೆ ಹೆದ್ರಿಸಕ್ಕೆ ಹೊರಟಿದ್ದೀರಾ ? ಪರವಾಗಿಲ್ಲ. ಅದ್ಕೇ 


ಈ ಹೆಂಗುಸ್ತಿಗೆ ಜಾಸ್ತಿ ಸ್ವಾತಂತ್ರ ಕೊಡಬಾರ್ದು ಅನ್ನೋದು. ಈ ಸಂಘ ಪಂಗ 
ಮಾಡ್ಕೊಂಡು ಇಷ್ಟು ಜಿಗಿದುಕೊಂಡ್‌ ಬುಟ್ಟಿದ್ದೀರಾ ? 


: ಗುಂಪು ಮಾಡ್ಕೊಂಡು ಒಗ್ಗಟ್ಟಾಗಿರಕ್ಕೆ ಮತ್ತೆ ಅನ್ಯಾಯದ ವಿರುದ್ದ ಹೋರಾಡಕ್ಕೆ 


ಸಾಧ್ಯವಾಗಿರೋದು. ಇನ್ನೂ ಎಷ್ಟು ವರ್ಷ ಹೀಗೆ ಅನ್ಯಾಯ ಸಹಿಸಿಕೊಂಡಿರೋದು? 
ಕಾನೂನು ಅಂದ ಮೇಲೆ ಅದಕ್ಕೆ ತಲೆ ಬಗುಸ್ತೆ ಬೇಕು. 


: ನಾನು ಯಾರಿಗೂ ತಲೆ ಬಗುಸಲ್ಲ. ನಂಗೇನೂ ಭಯ ಇಲ್ಲ. ಇರೋ ಒಬ್ಬಳ ಮಗಳ 


ಮದುವೆಗೆ ಕಾಸು ಖರ್ಚು ಮಾಡಲಾಗದ ಆ ನಾಮರ್ದನ ಮನೆ ಹೆಣ್ಣೊ ಬೇಡಾ 
ನಂಗೆ. ಈ ಮದ್ವೇನೂ ಬೇಡಾ ನಾನು ಬೇರೆ ಕಡೆ ಹೆಣ್ಣು ತರ್ತೀನಿ ನನ್‌ ಮಗನಿಗೆ, 
ಅವರ ಸಾವಾಸವೇ ಬೇಡಾ. 


: (ಸ್ವಲ್ಪ ತಬ್ಬಿಬ್ಬಾಗಿ) ಅದೆಂಗಾಯ್ತದೆ ? ಮಾತು ಕೊಟ್ಟ ಮೇಲೆ ಮುರಿಡು ಬೇರೆ ಕಡೆ 


ಸಂಬಂಧ ಮಾಡ್ತೀನಿ ಅಂದ್ರೆ ನಾವು ಎಲ್ಲ ಕಡೆನೂ `ಹೇಳ್ತೀವಿ, ರಂಗಣ್ಣನ ಮಗನಿಗೆ 
ಯಾರೂ ಹೆಣ್ಣು ಕೊಡಬೇಡಿ ಅಂತ. 


ಅಷ್ಟರಲ್ಲಿ ಕೃಷ್ಣ ಬರುತ್ತಾನೆ) 


ಾಲಣ ಪ್‌) 


: ನೋಡಪ್ಪಾ ಕಷ್ಟ ಲಕ್ಷಿ ತುಂಬ ಒಳ್ಳೇ ಹುಡುಗಿ, ನಿನಗೆ ಒಳ್ಳೆ ಹೆಂಡತಿಯಾಗಿ ಇರ್ವಾಳೆ. 


ಲಲ್‌ಣ "ಐಲ 


ಈಗ ಬರೀ ದುಡ್ಡಿನಾಸೆಗೆ ಅವಳನ್ನು. ಬಿಟ್ಟು ಬೇರೆಯವಳನ್ನು ಮದುವೆ ಆಗ್ತೀಯಾ ? 
ನೀನೇನ್‌ ಹೇಳ್ತೀಯಾ ? ನಿಂಗೆ ವರದಕ್ಷಿಣೆ ಬೇಕೋ ಒಳ್ಳೇ ಬೇಕೋ ? 


: ಲಕ್ಷಿ ಏನೋ ನಾನು ಒಪ್ಪಿದ್ದೀನಿ ಸರಿ. ಹಾಗಂತ ಬರಿಗೈಲಿ ಮದುವೆ ಮಾಡಿಕೊಡ್ತೀನಿ 


ಅಂದ್ರೆ ಯಾರು ಒಪ್ಪಾರೆ ? ನಾನೇನು ಅಷ್ಟು ಗತಿಗೆಟ್ಟೋನಾ ? 


: ಇದೇನಪ್ಪಾ ಹಿಂಗೇಳ್ತೀಯಾ ? ವರದಕ್ಷಿಣೆ ತಗೋಳೋದು ಅಪರಾಧ ಅಂತ ನಿಂಗೆ 


ಗೊತ್ತಿಲ್ವಾ ? ಪೊಲೀಸ್‌ ಬಂದು ಎಳ್‌ಕೊಂಡು ಹೋಗ್ತಾರೆ. ಜೈಲಾಗೆ ಏಳು ವರ್ಷ 
ಕಂಬಿ ಎಣಿಸಬೇಕಾಯದೆ. 


: ವರದಕ್ಷಿಣೆ ಕೇಳಿದ್ದಿ, ಅವರು ಕೊಟ್ರು ಅಂತ ಸಾಬೀತಾದ್ರೆ ಅಲ್ವ ಅದೆಲ್ಲ. ಹಿಂಗೆ 
ಪೊಲೀಸ್‌ ಹೇಳ್ತೀವಿ ಅಂತ ಹೆದರಿಸಿದ್ರೆ ಅವರ ಮನೆ ಹೆಣ್ಣೇ ಬೇಡಾ ನಂಗೆ. 


: ಅದ್ದೆ ನಾನು ಹೇಳ್ತಿರೋದು ಅಷ್ಟೋತ್ತಿಂದ ಇವೆಲ್ಲ ರಗಳೆ ರಾಮಾಯಣ ಯಾರಿಗೆ 


69 


ಬೇಕು ಅಂತ. 


: ಅದ್ಕೆ ನಾವು ಹೇಳಿದ್ದು, ನೀವು ಹಿಂಗೆ ಹಠ ಹಿಡಿದ್ರೆ ನಾವು ಊರಲ್ಲಿ ಯಾರೂ ನಿಮ್ಮ 


ಮನೆಗೆ ಹೆಣ್ಣು ಕೊಡಬಾರದು ಅಂತ ಪ್ರಚಾರ ಮಾಡ್ತೀವಿ ಅಂತ. 


(ರಂಗಣ್ಣ ಕೃಷ್ಣ ಮುಖ ಮುಖ ನೋಡಿಕೊಳ್ಳುತ್ತಾರೆ.) 


(ಅಷ್ಟರಲ್ಲಿ ಶಾಂತವ್ವ ಸದಸ್ಯೆಯಾದ ಗುಂಪಿನ ಸದಸ್ಯೆಯರು ಬರುತ್ತಾರೆ) 


: ಏನ್‌ ಶಾಂತವ್ವ, ಮಗನಿಗೆ ವರದಕ್ಷಿಣೆ ತಗೋಳ್ಳೋಲ್ಲ ಅಂತ ಮಾತು ಕೊಟ್ಟಿದ್ದೀಯಲ್ಲಾ, 


ಮಗನಿಗೆ ಮದುವೆ ಅಂತೆ .... 


: ಹೂಂ ಹೂಂ ..... ಹೌ... 
: ಶಾಂತವ್ವ ಪ್ರಮಾಣ ಮಾಡವ್‌ರೆ ? 


: ಹೂಂ, ನಮ್ಮ ಗುಂಪಿನಲ್ಲಿ ಎಲ್ರೂ ನಮ್ಮ ನಮ್ಮ ಮಕ್ಕಳ ಮದುವೇಲಿ ವರದಕ್ಷಿಣೆ 


ಕೇಳೋಲ್ಲ, ಕೊಡೋಲ್ಲ ಅಂತ ದೇವರ ಸಾಕ್ಷಿಯಾಗಿ ಪ್ರಮಾಣ ಮಾಡಿದ್ದೀವಿ. 
ಶಾಂತವ್ಹಾನೂ ಮಾಡವಳೆ... 


: ಏನ್‌ ಶಾಂತವ್ವ ಅಲ್ಲಿ ಪ್ರಮಾಣ ಮಾಡಿಬಿಟ್ಟು ಇಲ್ಲಿ ವರದಕ್ಷಿಣೆ ಕೇಳ್ತಾ ಇದ್ದೀರಲ್ಲಾ.... 
: ನಾನೂ ಅದ್ದೆ ಹೇಳ್ತಾ ಇವ್ದಿ ಅವಾಗಿಂದ ...... 


: ನೋಡಿದ್ರಾ, ನೋಡಿದ್ರಾ, ಹುಡುಗನ ತಾಯಿಗೇ ವರದಕ್ಷಿಣೆ ತಗೋಳೊದು ಇಷ್ಟ 


ಇಲ್ಲ ಅಂದ ಮೇಲೆ .... 


'; ಗುಂಪಿನ ಸದಸ್ಯೆಯಾಗಿ, ಅವರಿಗೆ ಕಾನೂನು ಪ್ರಕಾರ ಅಪರಾಧ ಮಾಡಿದರೆ ಶಿಕ್ಷಿಯಾಗುತ್ತೆ 


ಅಂತ ಗೊತ್ತಿದೆ ತ 


: ರೀ ನೀವೂ ಒಪ್ಕೋಳ್ರೀ... 


: ಒಪ್ಕೋ ಕೃಷ್ಣ ಸುಮನೆ ಕೈಯಾರೆ ಬಾಳು ಹಾಳು ಮಾಡಿಕೋ ಬೇಡಾ. 


ಜು 


: (ಸ್ವಲ್ಪ ಚಿಂತಿಸಿ) ಸರಿ, ಒಪ್ಕೊಂಡೆ, ನಂಗೆ ವರದಕ್ಷಿಣೆ ಏನೂ ಬೇಡಾ. 


70 * 


ರಂಗಣ್ಣ 


ಒಬ 
ಬ 
ಇನೊಬ 


ಇ ಬ 


ಒಬ 
ಬ 


ಕ ರಂಗಣ್ಣ 


ಸ ಸ್ರ: ಮ a Nr a) RSS EC ಸಾಮ ಅ ೩. ಜಾ 
ಹ್‌]. ಸೊ ಹುಂಬ ರು Ee ಹಿ. ಸ ee 


- Te TT Ls 


ಹ ದೂ ಜೈಕಾರ ಹಾಕುತ್ತಾ 


(ರಂಗಣ್ಣನ ಕಡೆಗೆ ನೋಡುತ್ತಾರೆ) 


: (ಅರೆಮನಸ್ಸಿನಿಂದ) ಸರಿ, ಇನ್ನೇನ್‌ ಮಾಡೋದು 


ದೃಶ್ಶ- ಏಳು 


(ಪಂಚಾಯಿತಿ ಕಟ್ಟೆ ಹತ್ತಿರ) 


: ಏನ್ರಪ್ಪಾ, ಕೃಷ್ಣನ ಮದುವೆಗೆ ರಂಗಣ್ಣ ಪೈಸಾ ವರದಕ್ಷಿಣೆ ತಗೋಳಲ್ಲ ಅಂತ 


ಒಪ್ಪಿಕೊಂಡವ್ನಂತೆ 7 


: ಹೌದಾ ? ಪರವಾಗಿಲ್ವೇ ? ಯಾವಾಗ ನೋಡಿದ್ರೂ ವರದಕ್ಷಿಣೆ ವರದಕ್ಷಿಣೆ ಅಂತ 


ಬಡ್ಕೋತಿದ್ದ ? 
ಎ 


: ಕಾನೂನು ಕಟ್ಟಳೆ ಇರೋವಾಗ ಹಂಗೆಲ್ಲಾ ಮಾಡಕ್ಕಾಯ್ತಾದೇನಪ್ಪಾ ? 


(ಅಷ್ಟರಲ್ಲಿ ರಂಗಣ್ಣ ಬರುತ್ತಾನೆ) 


: ಏನ್‌ ರಂಗಣ್ಣ ? ಅಂತೂ ದೊಡ್‌ ಮನಸ್ಸು ಮಾಡಿಬುಟ್ಟೆ ಬಿಡಪ್ಪಾ. 
: ಏನಪ್ಪಾ ಅಂತದ್ದು ನಾನು ಮಾಡಿದ್ದು ? 
: ವರದಕ್ಷಿಣೆ ತಗಳ್ಹೇ ಮಗನ ಮದುವೆ ಮಾಡ್ತೀನಿ ಅಂದಂತೆ ? ಭಲಾ ಭಲಾ ಭೇಷ್‌. 


: ಎಸ್ಟೋ ಜನ ಸುಮ್ಗೆ ಮಾತಾಡ್ತಾರೆ, ನೀನು ಸಾಧಿಸಿ ತೋರಿಸಿಬುಟ್ಟೆ ಕಣಪ್ಪಾ. 


ನಿಮಂತೋರೇ ಲೀಡರ್‌ ಆಗಬೇಕು. 


: ಹೌದು ಕಣ, ಈ ಸಲ ರಂಗಣ್ಣನ್ನ ಎಲೆಕ್ಟನ್‌ಗೆ ನಿಲ್ಲಿಸಿದ್ರೆ ಎಂಗೆ ? 
: ಆಂ ? ನನ್ನನ್ನು ಎಲೆಕ್ಟನ್‌ಗಾ? 


: ಹೂ ಕನಪ್ಪ, ಸ್ವಲುಪನಾದ್ರೂ ಆದರ್ಶ ಪಾಲಿಸೋರು ಗೆದ್ದು ಬಂದ್ರೆ ಬೇರೆಯೋರು 


ಅವ್ರನ್ನ ನೋಡಿ ಕಲೀತಾರೆ. ರಂಗಣ್ಣ ಈ ಸಲ ನೀನು ನಿಲ್ಲೋದು ಗ್ಯಾರಂಟಿ. 


: (ಆಶ್ಚರ್ಯ) ಆಂ ? ಹೌದಾ ? 


ನ ಬಾತ ಟ ಸಲಗ: ್ಲ 1 Pity ್ನ 
pa ದ್‌, ಅ ಫಾ ಶಾ u 


ರಂಗಣ್ಣ 
ಇನ್ನೊಬ್ಬ  : 
ರಂಗಣ್ಣ 
ಒಬ್ಬ : 
ಎಲ್ಲರು ; 


: ನೋಡ್‌ ರಂಗಣ್ಣ, ಈ 


ಮ ಮಯಲ ಗಸ್‌ SRL HE SE ೬ ಬಹೂ, ಕ” p ನ ಾ py NS 71 ಸ 
ಸಲ ನೀನು ಎಲೆಕ್ಟನ್‌ ನಾಗೆ ಗೆದ್ದು ಬಂದ್ರೆ, ಬಂದ್ರೆ ಏನು, 
ಗೆದ್ದೆ ಗೆಲ್ತೀಯಾ, ಗೆದ್ದು ಬಂದಾಗ ಈ "ಎಣ್ಣು ಮಕ್ಕಳಿಗೆ” ಸರ್ಕಾರದಲ್ಲಿ ಏನೇನು 
ಸೌಕರ್ಯ ಐತೆ ಅದನ್ನೆಲ್ಲ ಸಾಂಗವಾಗಿ ಜನರಿಗೆ ತಲುಪಿಸಬೇಕಪ್ಪಾ. 


$ ಹೆಣ್ಣು ಮಕ್ಕಳಿಗೆ ಸೌಕರ್ಯನಾ 2 ಏನಪ್ಪ ಅಂತದ್ದು 9 


ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬಾಲಿಕಾ ಅಂತ ಯೋಜನೆ ಐತೆ, ಸ್ತ್ರ ಶಕ್ತಿ ಅಂತ 


ಹೆಂಗಸರಿಗೆ ವೈದ್ಯಕೀಯ. ಐತೆ, ಹೆರಿಗೆ ಭತ್ಯೆ, ಕೊಡ್ತಾರೆ, ಆಮೇಲೆ ಯಾರ 
ಮನೇನಿಂದಾಲೇನಾದ್ರೂ ಹೆಣ್ಣು ಮಕ್ಕಳ್ನ ಹೊರಗೆ ಹೋಗಿಬುಟ್ರೆ ಅವರು ಸ್ವಲ್ಪ ದಿನ 
ಇರಕ್ಕೆ ಅಂತ ಸಾಂತ್ರನ ಅಂತ ಯೋಜನೆ ಐತೆ. ಇದೆಲ್ಲ ತಿಳಿಕಂಡಿರಬೇಕು. ನಾಳೆ 


: ನಾನೇನು ಉದ್ಧಾರ ಮಾಡೋರು ಬುಡಪ್ಪಾ, ಈಗ ಅವರವರೇ ಗುಂಪು ಕಟ್ಟಿಕೊಂಡು : 


ಬೇಕಾದಷ್ಟು ಉದ್ದಾರ ಆಯ್ತ ಅವ್ರೆ. 

ಅದಕ್ಕೆ ಗಂಡಸರ ಅಡ್ಡಿ ಬರದಿದ್ರೆ ಆಯ್ತು ಮತ್ತೆ. 
ಇ ಎವಿ ಎವಿ 

ಅದೂ ಸರಿ, ಅದೂ ಸರಿ. 


ದೃಶ್ಯ ಫ್‌ ಎಂಟು 


(ಲಕ್ಷಿ ಕೃಷ್ಣರ ಲಗ್ನಪತ್ರಿಕೆ. ಜನ ಸೇರಿದ್ದಾರೆ. ಎರಡೂ ಗುಂಪುಗಳ ಸದಸ್ಯೆಯರೂ ಇದ್ದಾರೆ) 


ಮಾದೇಜಾಾ 


ನೋಡ್ರಪ್ಪಾ, ನೋಡ್ರಪ್ಪಾ, ಮುಂದಿನ ತಿಂಗಳು ನಮ್ಮೂರಲ್ಲಿ ಲಕ್ಷಿ, ಕೃಷ್ಣನ ಮದುವೆ 
ಐತೆ. ನೀವೆಲ್ಲ ಬಂದು ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಿ ಹೋಗಬೇಕು. ಹಂಗೇ 
ಲಾಡು ಊಟ ಮಾಡ್ಕೊಂಡು ಹೋಗೀರಂತೆ... ಬರೋದು ಮರಿಬ್ಯಾಡ್ರಪ್ರೋ ಹಂಗೆ. 
ನಿಮನೇ ಮದುವೇಲೂ ವರದಕ್ಷಿಣೆ ಕೇಳಬೇಡಿ, ಕೊಡಬೇಡಿ. ನೀವು ಕೇಳಿದ್ದು, 
ತಗೊಂಡಿದ್ದು ಗೊತ್ತಾದ್ರೆ ನಾವೆಲ್ಲನಿಮ್‌ ಮನೆ ಬಾಗಿಲಿಗೇ ಬಂದು ಗಲಾಟೆ ಮಾಡ್ತೀವಿ, 
ನೆಪ್ರಿರಲಿ. 


೨ಅಅ (ಮುಕ್ತಾಯ ೨೦೦ 


EOE ಐ BLOT 


C 
| €1 
-ಈ 


ತ! 
ಲ 
pe 
x 


\ ವ್‌ 


ಸ ಅಸತ ಗಾಡು a (ee 
ಕ ನೀ ಸಗ ರ ಇಂಗ (| ಜಾ. ಬ ಇ ಅ ೪. ಬಿ ಬಳಾರಿ PP ಮಿಗ ಸ ಇಗ ಸತ್‌ ಅ ಅ ಇದಾವ ಎದ್‌ ವಾ ಊಟ + ಆ ಬರ್ಸ ಬಸವ ಸ ಜಣ ಎಂ ಜತ ಜೆ ಊಜ೫ರಜಾ 


ತ್ನ ತ ಟಿ 
(ಟನ ನ ಹೌದ ಕಣ 
py EE 
ಅ ಎ1 ಅಜರ 


೫ ಇ. ಅಹಿ ಭು ಣ್‌ 


: ಪಾತ್ರವರ್ಗ : 
ಗುರಪ್ಪ 
ಸರಸು 


ಸರಸುವಿನ ಮಾವ 

ಸರಸುವಿನ ಅತ್ತೆ 

ನಿರೂಪಕಿ 

ಸರಸುವಿನ ಮೈದುನ - ರಮೇಶ 
ಪೊಲೀಸ್‌ 

ಸ್ವಸಹಾಯ ಗುಂಪಿನ ಮಹಿಳೆಯರು 


ನಿರೂಪ 


ಪೂ ಯರ ಟಾ AES SSS STL SSS 


ನಾಟಕ - 3 
ಗೃಹಲಕ್ಷ್ಮಿ 
(ಕಾಟುಂಬಿಕ ಕ್ರೌರ್ಯ ವಿರುದ್ಧ ನಾಟಕ) 


ಪಾತ್ರವರ್ಗ : 
ದೃಶ್ಠ- ಒಂದು 


ಇ 


: ನಮಸ್ಕಾರ, ಇವತ್ತು ನಿಮಗೊಂದು ಕತೆ ಹೇಳ್ತೇನೆ. ಅದು ನಮೂದಿನ ಒಬ್ಬಳು 


ಹುಡುಗಿಯ ಕತೆ. ಹುಡುಗಿ ಹುಟ್ಟಾಜಾಣೆ. ಬುದ್ಧಿವಂತೆ. ಅವರ ತಂದೆ ತಾಯಿ 
ಅವಳನ್ನು ಮನೆಯಲ್ಲೇ ಕೂರಿಸದೇ ಓದಿಸಿದ್ರು. ಕ್ಲಾಸಿಗೆ ಅವಳೂ ಒಳ್ಳೇ ಅಂಕ 
ತಗೊಂಡು ಪಾಸಾಗ್ತಾ ಬಂದ್ಲು. ಹತ್ತನೇ ಕ್ಲಾಸಿನಲ್ಲಿ ಒಳ್ಳೇ ಅಂಕ ತಗೊಂಡು ದಾಟಿ 
ಬಿಟ್ಟಳು. ಇನ್ನು ಹೆಚ್ಚು ಓದೋದೇನೂ ಬೇಡಾ. ಅವಳ ಮದುವೆ ಮಾಡಿಬಿಡೋಣ 
ಅಂತ ಅವಳ ತಂದೆ ತಾಯಿ ನಿರ್ಧಾರ ಮಾಡಿದ್ರು. ಹದಿನೆಂಟು ತುಂಬವವರೆಗೂ 
ಕಾದ್ರು - ಯಾಕ್‌ ಕಾದ್ರೂ ಅಂತ ಕೇಳ್ರೀ - ಹೆಣ್ಣು ಮಕ್ಕಳಿಗೆ ಹದಿನೆಂಟು ತುಂಬುದುಕ್ಕೆ 
ಮೊದಲು ಮಾಡೋದು ಕಾನೂನು ಪ್ರಕಾರ ಅಪರಾಧ. ಜೊತೆಗೇ ಎಳೇ ಹುಡುಗಿ 
ದಾಂಪತ್ಯ ಜೀವನಕ್ಕೂ ಸಿದ್ಧರಾಗಿರುವುದಿಲ್ಲ. ಹಾಗಾಗಿ ಹದಿನೆಂಟಕ್ಕೆ ಮೊದಲು ಮದುವೆ 
ಮಾಡಲೇ ಬಾರದು. ಇರಲಿ, ಸರಸ್ವತಿಗೆ ಹದಿನೆಂಟು ತುಂಬಿದೆ ನಂತರ ಮದುವೆ 
ಮಾಡಕ್ಕೆ ಹೋದಾಗ ಗಂಡುಗಳು ನಾ ಮುಂದು ತಾ ಮುಂದೆ ಅಂತ ಸಾಲುಗಟ್ಟಿದರು. 
ಒಂದಿಬ್ಬರೇನೋ ವರದಕ್ಷಿಣ ಅದೂ ಇದೂ ಅಂತ ಬೇಡಿದರು. ಆದರೆ ಸರಸ್ವತಿಯ 
ತಂದೆ ತಾಯಿಗಳು, ವರದಕ್ಷಿಣೆ ಕೊಡೋದು ತಗೋಳೋದು ಎರಡೂ ಕಾನೂನಿನ 
ಪ್ರಕಾರ ಅಪರಾಧ ಅಂತ ವರದಕ್ಷಿಣೆ ಕೇಳುವವರಿಗೆ ಮಗಳನ್ನ ಕೊಡಲ್ಲ ಅಂತ 
ನಿರ್ಧಾರ ಮಾಡಿದ್ರು. ಕೊನೆಗೆ ಸರಸ್ವತಿಯನ್ನು ಗುರಪ್ಪ ಎನ್ನುವವನಿಗೆ ಕೊಟ್ಟು ಮದುವೆ 
ನಿಶ್ಚಯವಾಯಿತು. ನಿಶ್ಚಯ. ಏನು ಬಂತು. ಎರಡೇ ತಿಂಗಳಲ್ಲಿ ಮದುವೆಯೂ ಆಗಿ 
ಹೋಯಿತು. 


(ನಿರೂಪಕಿ ಹಿಂದೆ ಸರಿಯುತ್ತಾಳೆ) 


ದೃಶ್ಶ- ಎರಡು 


* ಸರಸೂ..ವಿ ಸರಸೂ. ... 


: ಏನ್ರೀ, ಯಾಕ್‌ ಕೂಗಿದ್ದೀರಿ ? 


ಆಜಾ ಬಿ 


: ನಿನ್ನೇ ಹಾಕ್ಕೊಂಡಿದ್‌ ಅಂಗಿ ಒಗೆದು ಹಾಕಿದಿಯೇನು ? 


: ಹೂಂನ್ರೀ, ಹೊರಗೆ ಒಣಗಿ ಹಾಕಿದ್ದೀನಿ. 


: ಅದ್ನ ತಂದು ಬೇಗ ಇಸ್ತ್ರಿ ಮಾಡಿಕೊಡು ಹೊರಗೆ ಹೋಗಬೇಕು. 


: ಏನತ್ತೇ ? 


: ಒಲೆ ಮೇಲೆ ಬೇಳೆ ಬೇಯಕ್ಕೆ ಹಾಕಿದ್ದೀನಿ ನೋಡು, ಹಾಗೇ ಆ ಕಾಯಿ ತುರಿದಿಡು, 


ಕಾಯಿ ಬೇಳೆ ಹಾಕ್ಕೊಂಡು ಬೆಲ್ಲ ಸೇದ್ಸಿ ಒಲೆ ಮೇಲಿಡು, ಹೂರಣ ಮಾಡಬೇಕು. 
ಒಬ್ಬಟ್ಟು ತಟ್ಟಬೇಕಂತೆ ಇವತ್ತು, ಯಜಮಾನ್ರು ಹೇಳವರೆ, ಹಂಗೆ ಸ್ವಲ್ಪ ಅಸೀಟು 
ಕಲಿಸಿ ಇಟ್ಟುಬಿಡು. 


* ಇರ ಅತ್ತೆ. 


: ಹಂಗೇ ಎರಡು ಪಾವು ಕಡಲೇ ಬೇಳೇನೂ ನೆನೆಸಿಹಾಕಿ ಬಿಡು, ವಡೆ ಮಾಡಾನಾ 


ಆಮೇಲೆ ಸರಸೀ 


: ಏನತ್ತೇ ? 

: ಸಾರಿಗೆ ವಸಿ ಖಾರ ಅರೆದುಬುಡು, ಹೊತ್ತಾಯ್ತು. 
: ಸರಿ ಅತ್ತೆ 

: ಸರಸೂ.... 

: ಏನ್ರೀ ? 

: ಇಸ್ಪ್ರೀ ಮಾಡಿದ್ದಾಯ್ತಾ ? 

: ಮಾಡ್ತಾ ಇದ್ದೀನಿ, ಬಂದೇ 

: ಎಲೆ ಅಡಿಕೆ ಕುಟ್ಟಿದಿಯಾ ತಾಯಿ ? 


: ಬಂದೇ ಮಾವ 


: ಬೇ 


: (ಹೆದರುತ್ತ ಬೇಗ ಬೇಗ ಕುಟ್ಟಿ ಕೊಡುತ್ತಾಳೆ) 


ಸತಃ 
ಬಡು 


ಭಾ) ಆ ರೌಷಂ ಜ್ಞ 
ಹ I) 


: ಬೇಗ ಕೊಡೇ 

: ಇಳ್ಲಿದಿಯೇನೇ ಬೇಳೆಯಾ ? 

: ಬಂದೇ ಅತೇ, ಇಕ್ಕೋಳ್ರಿ ಅಂಗಿ, ತಗಳಿ ಮಾವ 

: ಅಯ್ಯಯ್ಯೋ, ಬೇಳೆ ಎಲ್ಲಸೀದು ಹೊಯ್ತಲ್ಲೇ ಹೋಯ್ತು ಹೋಯ್ತು ಎಲ್ಲ ಸೀದು 


ಹೋಯ್ತು ನಿಮ್ಮಪ್ಪನ ಮನೆಯಿಂದ ತಂದಿದ್ಯೇನೇ ಬೇಳೆಯಾ ? ಏನ್‌ ಮಾಡಿದ್ಯೇ 
ಅವಾಗ್ಲಿಂದ ಬಡ್ಕೋತಾನೇ ಇದೀನಿ ಯಾವನ ಜೊತೆ ಸರಸವಾಡಿಕೊಂಡು ಕೂತಿದ್ದೇ ? 
(ಗುದ್ದುತ್ತಾಳೆ) 


ಇಸ್ತ್ರಿ ಮಾಡಿದ್ದೆ ಅತ್ತೆ.. 


: ಅಹಹಾ, ಗಂಡನ್ನ ಮರುಳು ಮಾಡಕ್ಕೆ ಏನ್‌ ಬೇಕೋ ಅದ್ನ ಚಿಂದಾಗ್‌ ಮಾಡ್ತೀಯ 


ಈಗ ಈ ಸೀದಿರೋ ಬೇಳೇನಾ ಏನ್‌ ಮಾಡ್ಲಿ? ನಿನ್‌ ತಲೇ ಮೇಲೆ ಸುರೀಲಾ ? 


: ಏನವ್ವಾ ಅದೂ ? 

: ನೋಡೋ ನಿನ್‌ ಹೆಣ್ಣಿ ಬೇಳೇನೆಲ್ಲಾ ಸೀದಾಕ್ಸಿರೋದಾ. 
: ಓಗ್ಲಿ ಬುಡುವ್ವ, ನಾನು ಹೊಂಟೆ. | 

: ಸರಸವ್ವಾ... 

: ಅವಳನ್ನೇನ್‌ ಕರೀತಿರಿ ? ಬೇಳೇ ಎಲ್ಲ ಸೀದಾಕ್ಸವಳೆ. 

: ಯಾಕಂತೆ ? 

: ತಿಂದು ಕೊಬ್ಬ್‌ ಜಾಸ್ತಿ ಆಗಿದೆ ಅದ್ಕೇ. 

: ಏ ಸರಸವ್ಹಾ, ಇನ್ನೊಂದು ಎಲೆ ಅಡಿಕೆ ಕುಟ್ಟಿಕೋಡ್‌ ಬಾ 
: ಅಡಿಗೆ ಮನೆ ಕೆಲ್ಸ ಮುಗ್ಲಿ ಒಂದ್‌ ಕುಟ್ಟಿಕೊಡ್ತೀನಿ ಮಾವ 


: (ಎದ್ದು ಬಂದು ಕಪಾಳಕ್ಕೆ ಬಿಗಿದು) ಏನಂದೇ ? ಆಮೇಲೆ ಕುಟ್ಟಿಕೊಡ್ತೀನಿ ಅಂತೀಯಾ ? 


ಎಷ್ಟೆ ಕೊಬ್ಬು ನಿಂಗೆ ? ಮನೆ ಸೊಸೆ ಅಂದ್ರೆ ಮಾವಂಗೇ ಎದುರುತ್ತರ ಕೊಡ್ತೀಯಾ ? 
ಹೂತಾಕ್‌ ಬಿಡ್ತೀನಿ ನೋಡು ನಿನ್ನ. ಮನೆಕೆಲ್ಲ ಎಲ್ಲ ಚೆಂದಾಗ್‌ ಮಾಡ್ತಾಳೆ ಅಂದ ? 
ಅತ್ತಾಗೆ ಕಾಸೂ ಇಲ್ಲ ಇತ್ತಾಗೆ ಕೆಲ್ಲಾನೂ ಇಲ್ಲ ಕುಟ್ಟ್‌ ಕೊಡೇ 


ನಿರೂಪಕಿ 


ಸರಸು 


: ಐ ರಸ ಬ. ತ ಮಾ ಭ್‌ ? 


: ಎಲೆ ಅಡಿಕೆ ಕುಟ್ಟಿಕೊಡಿದ್ದೀನಿ ಅತ್ತೆ. 


ಎ 


: ಅಹಹಾ, ಇಷ್ಟೊತ್ತು ಗಂಡನ್ನ ಬುಟ್ಟೀಲಿ ಹಾಕ್ಕೊಂಡಿದ್ದಲ್ಲಬೇ ಈಗ ಮಾವನ್ನ ಮರಳು 


ಮಾಡಕ್ಕೆ ಹೊಂಟಿದ್ದೀಯೇನೇ ಚಿನಾಲಿ ? (ಗುದುತಾಳೆ) 
ಗೆ. ಎರಿ 
(ಸರಸೂ ಅಳುತ್ತಾಳೆ.) 


ದೃಶ್ಮ ಶ್‌ ಮೂರು 


: ಇದು ಒಂದು ದಿನದ ಕತೆ ಅಲ್ಲ ದಿನನಿತ್ಯ ಇದೇ ರಾಮಾಯಣ. ಅತ್ತೆ ಮಾವ 


ಗಂಡ - ಮೂವರ ಚಾಕರಿ ಎಷ್ಟೇ ಮಾಡಿದರೂ ಸಾಕಾಗುತ್ತಿರಲಿಲ್ಲ. ದಿನ ನಿತ್ಯ 
ಮೂವರಿಂದ ಬೈಯಳ, ಹೊಡೆತ ; ತಿನ್ನುವುದೂ ತಪ್ಪತ್ತಿರಲಿಲ್ಲ. ಅಷ್ಟರಲ್ಲಿ ಪ ಟಣದಲ್ಲಿ 
ಓದುತ್ತಿದ್ದ ಅವಳ ಮೈದುನ ರಜೆಗೆ ಊರಿಗೆ ಬಂದ. ಅವನು ಎಂತಹವನು ಅಂದ್ರೆ... 
ನೀವೇ ನೋಡಿ (ಒಂದೆ ಸರಿಯುತ್ತಾಳೆ) 


: ಅಲ್ಲಾ ನಾನು ರಜೆಗೆ ಅಂತ ಬಂದಿದ್ದೀನಿ ಏನು ಸ್ವಲ್ಪ ನೊಡ್ಕೋಳ್ಳೋದು 


ನೋಡ್ಕೋಳೋದೂ ಏನು ಬೇಡ್ವಾ. 


: ಈಗ ಏನಾಗಬೇಕಿತ್ತಪ್ಪಾ ? 
: ಒಂದು ಲೋಟ ಕಾಫಿ ಕಾಯ್ದಿಕೊಡಿ. 


: ಅಷ್ಟೇ ತಾನೇ ? ಕೊಡಿನಿ ತಾಳು. 


(ಅವಳು ಒಳಗೆ ಬಂದಾಗ ರಮೇಶನೂ ಅವಳ ಹಿಂದೆಯೇ ಒಳಗೆ ಬರುತ್ತಾನೆ. ಅವಳು ಪಾತ್ರೆ 


ಸರಸು 
ರಮೇಶ 


ಸರಸು 


ರಮೇಶ 


ಎತ್ತಿಕೊಕಂಡು ತಿರುಗಿದರೆ, ಶೀರಾ ಅವಳ ಹತ್ತಿರವೇ ನಿಂತಿದ್ದಾನೆ.) 
: ವಸಿ ದೂರ ನಿಂತ್ಕೋ ರಮೇಶಾ, ಅಲ್ಲಿಕ್ಕೋ ಹೋಗು, ಕಾಫಿ ತಂದುಕೊಡೀನಿ. 


: ದೂರ ಯಾಕೆ ? ಹತ್ರ ನಿಂತಿಕೋ ಬಾರ್ದಾ? 


ಇದೇನಪ್ಪಾ ಹಿಂಗೆ ಕೇಳ್ತೀಯಾ ? ಮೈದುನ ಅಂದ್ರೆ ಮಗನ ಥರ.... 


: ಮಗನ ಥರ ಅಂದ್ರೆ ಮಡಿಲಲ್ಲಿ ಮಲಗಿಸಿ ಕೊಳ್ಳಿ ಮತ್ತೆ 


A SR ST ST 


ಹಾ 


ಮಾ. ಸಾನ ಅರಾ ಹ ತಾಗ ನನ ನಾ  ..!| 


ರಮೇಶ 


: ಹ್ಹ ಹ್ಹಹ್ಹ (ನಗುತ್ತಾ) ನಾನು ನಾಲಿಗೆ ಬಿಗಿ ಹಿಡೀತೀನಿ, ನೀವು ಸ್ವಲ್ಪ 


: (ಕೆರಳಿ) ಥೂ ನಿನ್ನ, ನಾಲಿಗೆ ಬಿಗಿ ಹಿಡಿ ಎಂಥಾ ಮಾತಾಡ್ತೀಯಾ ? ನಿನ್‌ ನಾಲಿಗೇಗೆ 
ಹುಳ ಬೀಳ. 


ನನ್ನ ನೋಡ್ಕಂಡ್ರೆ 
ಆಯ್ತು, ಅಣ್ಣ ಹೇಗಿದ್ರು ಬರೋದು ರಾತ್ರಿಗೇ... | 


: ಅಯ್ಯೋ ಶಿವನೇ ! ಇದೇನ್‌ ಬುದ್ದಿ ಬಂತೋ ನಿಂಗೆ ರಮೇಶಾ ? ಇಂತಾ ಹಲ್ಕಾ 


ಮಾತ್‌ ಆಡ್ತಾ ಇದ್ದೀಯಲ್ಲಾ ನಿಂಗೇ ಒಳ್ಳೇದಾಗಲ್ಲ. 


: ಒಳ್ಳೇದಾಗಬೇಕಾದ್ರೆ ನೀನ್‌ ಮನಸ್ಸು ಮಾಡಬೇಕು, ಎಲ್ಲಿ ಸ್ವಲ್ಪ ಹತ್ರ ಬಾ 


ನೋಡೋಣಾ (ಹತಿರ ಬರುತ್ತಾನೆ) 


: ಥೂ ನಾಯಿ (ಛಟೀರನೆ ಕೆನ್ನಗೆ ಬಿಗಿಯುತ್ತಾಳೆ) 


(ಅದೇ ಹೊತ್ತಿಗೆ ಅತ್ತೆ ಬರುತ್ತಾಳೆ) 


: ಏ.. ಏ... ಯಾಕೇ ನನ್‌ ಮಗನಿಗೆ ಹೊಡೀತಿದ್ದೀಯಾ ? ಚಾಂಡಾಳಿ, ನಾನ್‌ 


ನನ್‌ ಮಗನಿಗೆ ಒಂದೇಟು ಹಾಕಿಲ್ಲ ಅಂತಾದ್ರಲ್ಲಿ.... 


: ಹೋಗ್ಲಿ ಬಿಡವ್ರಾ, ನಮ್‌ ಹಣೆ ಬರಹ ಸರಿಗಿಲ್ಲ, ಇಂತಾ ರಾಕ್ಷಸಿ ನಮ್‌ ಅಣ್ಣಂಗೆ 


ಹೆಂಡತಿಯಾಗಿ ಬರಬಾರದಿತ್ತು. 


: ಆಂ ? ಏನ್‌ ಹೇಳ್ತೀದ್ದೀಯಾ ? 

: ಏನ್‌ ಮಾಡಿದ್ದೋ ಅವಳೂ 7? 

: ಹೋಗ್ಲಿಬಿಡವ್ವಾ, ಮೈಯಲ್ಲಿ ನೆಣಾ ಇದ್ರೆ ಏನೇನೋ ಆಯ್ತದಂತೆ..... 

: ಹಾಂ! ? ಹಂಗಾ ? ಏನ್‌ ಮಾಡಿದ್ದೋ ಅವಳು ? 

: ನಾನು ಅತ್ತಿಗೆ ಅತ್ತಿಗೆ ಒಂದು ಲೋಟ ಕಾಫಿ ಕೊಡೀ ಅಂದೆ. 

: ಕಾಸ್‌ ಕೊಡಕ್ಕೆ ಏನಂತೆ ಅವಳಿಗೆ ಧಾಡಿ ? ಅವರಪ್ಪನ ಮನೇದು ಏನಂಗೆ ಗಂಟು 


Ke 7 


: ನಾನ್‌ ಹಜಾರದಲ್ಲಿ ಕೂತಿದ್ದೆ. ಅತ್ತಿಗೆ ಕಾಫಿ ಆಯ್ತು, ತಗೋ ಬಾ ಅಂತ ಕರದ್ದು. 


: ತಂದ್‌ ಕೊಡಕ್ಕೆ ಏನಾಗಿತ್ತಂತೆ ಮಿಟಕಲಾಡಿಗೆ ? 


: ನಾನು ಏನೋ ಪಾಪ ಅಂತ ಒಳಗೆ ಬಂದೆ. ಇವ್ಳು ಕಾಫಿ ಕೊಡ್ತಾ ಮೈಮೇಲೆ 
ಬಿದ್ದು! 


me SE ಟೆ ಒಮ್ಮ ಗ ಬು 27 ಎನುತ ಬ ಎಸಬ ಬಪಾನರುಬಸಾಾರ ನಾನ ಎಂಗ 00 sre. 


ಮವ 


ರಮೇಶ 


ರಮೇಶ 


NNN ಯಜು ರಾ ರಾಹು ಮುಖಾ ಬಾಶಾ ಬು 4 

ಜು ಸು ಕೆ 
? | 
* ನೀ 


: ಏ ರಮೇಶಾ, ಸುಳ್‌ ಹೇಳ್ತೀಯಾ ? 
: ಸುಮ್ನಿರೆ, ಚಾಂಡಾಳಿ, ಮಾಡೋದೆಲ್ಲ ಮಾಡಿ ಈಗ ನಾಟ್ಕ ಆಡ್ತೀಯಾ ಹಾದರಗಿತ್ತಿ. 


: ನಾನಂದೆ, ಅತ್ತಿಗೆ, ಅತ್ತಿಗೆ ಅಂದ್ರೆ ತಾಯಿ ಸಮಾನ ದೂರ ಇರಿ ಅಂದೆ. ಅದಕ್ಕೆ 


ಅವಳು.... ಅವಳು... ಥೂ ಬಿಡವ್ವ, ಮಾಡಿದೋರ ಪಾಪ ಆಡಿದೋರ ಬಾಯಲ್ಲಿ 
ಅಂತಾರೆ. 


: ಹಾಂ! ? ಇಂತಾ ಕೆಲ್ಸ ಮಾಡಿದ್ದ? 


: ಅಷ್ಟೇ ಅಲ್ಲ ಕಣವ್ವಾ, ನಿಮ್ಮಣ್ಣ ಬರೋದು ರಾತ್ರಿ ಲೇಟಾಯ್ತದೆ, ಅಷ್ಟೊರಳಗೇ 


ನಾನು.... ಥೂ ಬಿಡವ್ವ ಅಸಯ್ಯ. 


(ಅತ್ತೆ ಹಡಿದು ಚಿನ್ನಾಗಿ ಹೊಡೆಯುತ್ತಾಳೆ.) 


: ಬದ್ಲಿ ನನಗ ನಿಂಗೆ ಮಾಡಿಸ್ತೀನಿ ತಾಳು (ಹೋಗುತ್ತಾಳೆ) 


(ಸರಸೂ ಅಳುತ್ತಾ ಬಿದ್ದಿದ್ದಾಳೆ.) 


: (ಹತ್ತಿರ ಬಂದು) ಎಂಗಿತ್ತು ನನ್‌ ಟ್ರಿಕ್‌ ? ಸುಮ್ನೆ ಬಾಯಿ ಮುಚ್ಚಿಕೊಂಡು ನನ್‌. 


ಮಾತು ಕೇಳಿದ್ರೆ ಸರಿ, ಇಲ್ಲಿದ್ರೆ ಊರೆಲ್ಲ ತಮಟೆ ಬಾರಿಸ್ತೀನಿ . ನಿನ್‌ ಮಾತ್ನ 
ಯಾರೂ ನಂಬಲ್ಲ, ಎಲ್ರೂ "ನನ್ನನ್ನೇ ನಂಬೋದು, ನೀನು ಹೆಂಗ್ಸು ನಾನು ಗಂಡ್ಸು 
ಇವತ್ತಲ್ಲ ನಾಳೆ ನೀನು ನನ ಕೈಗೆ ಸಿಗಲೇಬೇಕು. ಸುಮ್ನೆ ತಕರಾರು ಇಲ್ಲದೇ 


೩ 


(ಸಿಳ್ಳೆ ಹಾಕುತ್ತಾ ಹೋಗುತ್ತಾನೆ) 
(ಸರಸೂ ದುಃಖ, ದಿಗ್ಬಾಂತಿಯಿಂದ ನೋಡುತ್ತಾಳೆ) 


ದೃಶ್ಯ - ನಾಲ್ಕು 


: ಸರಸೂ.... ಏ ಸರಸೂ ಅವ್ವಾ ಸರಸೂ ಎಲ್ಲಬ್ದಾ ? 


: ಅಯ್ಯೋ ಬಂದೇನಪ್ಪಾ, ನನ್‌ ಮಗಾ ? ಅವಳ ಕತೆ ಏನ್‌ ಕೇಳ್ಳಿ ? ಮಾಡೋದ್ದೆಲ್ಲ 


ಮಾಡಿ ಈಗ ಮಳ್ಳಿ ಥರ ಕುಂತವಳೆ ನೀನೇ ಹೋಗಿ ಕೇಳು. 


: ಏನ್‌ ಮಾಡಿದ್ದವ್ವಾ ಅವಳೂ ? 


ಹೆಂಡತಿ 
ಗಂಡ 


ಹೆಂಡತಿ 


ಗಂಡ 


ಹೆಂಡತಿ 


ಗಂಡ 


ಹೆಂಡತಿ 


: ನಾನ್‌ ಯಾವ ಬಾಯಲ್ಲಿ ಹೇಳ್ಳಿ ಬುಡು. 


: ಅದೇನ್‌ ಮಾಡಿದ್ದು ಹೇಳವ್ವ, ಅವಳ ಚಮಡಾ ಸುಲಿದು ಹಾಕಿ ಬಿಡ್ತೀನಿ ಇವತ್ತು. 
: ಅವಳೂ ರಮೇಶನ ಕೂಡಾ ಸರಸ ಆಡಿದ್ದು ಕಣೋ. 
: ಆಂ ? ಏ ಸರಸೀ (ಕೋಪದಲ್ಲಿ ಮೂಲೆಯಲ್ಲಿರುವ ಸರಸಿಯನ್ನು ಎಳೆದು 


ಹೊಡೆಯುತ್ತಾನೆ) 


: ಇಲ್ಲಾರೀ ಇಲ್ಲಾರೀ ನಾನು ಡಿ ಮಾಡಿಲ್ಲ ರಮೇಶ ನನ್‌ ಮಗನ ಥರ ಅವ್ರ 


ಸುಳ್ಳು ಹೇಳ್ತಾ ಇದ್ದಾರೆ.. 


ನಮವ್ಹಾನೇ ಸುಳ್ಳು ಅಂತೀಯಾ ? ಎಷ್ಟ ಕೊಬ್ಬು ನಿಂಗೆ ೂಡಿಯುತ್ತಕ 
: ಇಲ್ಲರಿ, ನಾನು ಸುಳ್ಳು ಹೇಳ್ತಿಲ್ಲ ನಾನ್‌ ತಪ್‌ಮಾಡಿಲ್ಲ.. 


: ನಡೀ ನಿಮಪ್ಪನ ಮನೇಗೇ 


(ಎಳೆದುಕೊಂಡು ಹೋಗುತ್ತಾನೆ) 
(ಪಕ್ಕದ ಮನೆ) 


€.... ಈ ಸರಸ್ವತಿ ಪಾಡು ನೋಡಕ್ಕಾಗಲ್ಲ ರೀ.... 


: ಏನಯ್ತು..... 7 


: ಈ ಗಂಡ ಅತ್ತೆ ಮಾವ ಮೂರು ಜನಾನೂ ದಿನಾ ಅವಳ್ನ ಹಿಡಿಕೊಂಡು ಒಂದೇ 


ಸಮ ಚಚ್ತಾರೆ ಇವತ್ತು ನೋಡಿದ್ರೆ..... 


: ಏನಾಯ್ತು ಇವತ್ತು ? 


: ಆ ಗುರಪ್ಪನ ತಮ್ಮ ರಮೇಶ ಬಂದಿದ್ದಾನೆ. ಅವನು ಮಹಾ ಫಟಿಂಗ ಪಟ್ಟಣದಲ್ಲಿ 


ಕಾಲೇಜು ಓದ್ರಿದ್ದಾನೆ ಬರೀ ಕೆಟ್‌ ಹೆಸರೇ ತಗೋಂಡಿದ್ದಾನೆ. ಅವನು ಈ ಸರಸ್ವತಿ 
ಮೇಲೆ ಚಾಡಿ ಹೇಳಿ ಪಾಪ ಎಷ್ಟು ಹೊಡೆಸ್ಟ ಗೊತ್ತಾ ? 


: ಏನಂತ ಚಾಡೀ ಹೇಳ್ದ 1 


: ಸರಸ್ವತಿ ತನ್ನ ಮೈಮೇಲೆ ಬಿದ್ದು ಅಂತ. 


ಬಟ ಟ್ರ ರ ಟ್ಟ ಟ್ಮ್ಪಅೈ್ಕ್ಪ್ಯ್ತ್ಥಾಯ್ಥ ಫಯ ಯೃ ಕಬ್ಬ ಬೂ ಜ5.0.ತಾ ಎಜಖಚ ಖಲ 202002! 


ಹ ಟ್‌ ಚ್‌ de deals ee HO aT 


ಗಂಡ 
ಹೆಂಡತಿ 
ಗಂಡ 
ಹೆಂಡತಿ 


ಗಂಡ 
ಹೆಂಡತಿ 
ಗಂಡ 


ಹೆಂಡತಿ 
ಗಂಡ 


ಹೆಂಡತಿ 
ಗಂಡ 


ಹೆಂಡತಿ 


ಗಂಡ 


: ಛೇ ಛೇ ಛೇ, ಅವಳು ಅಂತೋಳಾ ? 


: ಬಿಡ್ತು ಅನ್ನಿ. ಅವಳ್ಳಾಕೆ ಅಂತೋಳಾಗ್ರಳೆ ನಂಗೆ ಈ ರಮೇಶನ ಮೇಲೆ ಅನುಮಾನ 
: ಏನ್‌ ಅನುಮಾನ ? 


ಅವನೇ ಅವಳಿಗೆ ಏನೋ ಅಂದಿರಬೇಕು. ಅವಳು ಬೈದಿದ್ದಕ್ಕೆ ಹಿಂಗೆ ನಾಟ್ಕ ಮಾಡಿದ್ದಾನೆ 
ಅಂತ. 4 


: ಇದು ಲೈಂಗಿಕ ಕಿರುಕುಳ ಕಣೆ. ಇದೂ ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧ. 
: ಏ... ಏನ್ರೀ.... ಮನೆಯವರ ಮೇಲೆ ಹಿಂಗೆ ಹೇಳಕ್ಕಾಯ್ದದಾ ? 
: ನಿಂಗೆ ಗೊತ್ತಿಲ್ಲ ಕಣೇ, ಎಷ್ಟೋ ಮನೆಗಳಲ್ಲಿ ಗಂಡಸರೇ ಹಂಗಸರಿಗೆ ಕಿರುಕುಳ 


ಕೊಡಾರೆ. ಅಸಭ್ಯವಾಗಿ ನೋಡೋದು, ಪೊಲಿ ಮಾತಾಡೋದು, ಕರೆಯೋದು, 
ಮೈಕೆ 'ಮುಟ್ಟೋದು, ತನ್ನ ಜೊತೆ ಸರಸವಾಡಕ್ಕೆ ಒಪ್ಪದಿದ್ರೆ ಬೇರೆ ಥರ ಕಿರುಕುಳ 
Ps Re "ಇದೆಲ್ಲ ಲೈಂಗಿಕ ಹಿಂಸೇನೇ. ಒಪ ಮನೇಲಿ ಇದ್ದುಕೊಂಡು ಅದನ್ನ 
ದಿನ ದಿನಾ ಸಹಿಸಕ್ಕೆ ಆಗುತ್ತಾ 7? 


: ಮತ್ತೆ ಹಂಗಾದಾಗ ಏನು ಮಾಡಬೇಕ್ರೀ ? ಎಲ್ಲಿಗೆ ತಾನೇ ಹೋಗಕ್ಕೆ ಸಾಧ್ಯ ? 
: ನೋಡೂ ಮೊದ್ದು ಹೆಂಗಸರು ಧೈರ್ಯನ ತಂದುಕೋಬೇಕು. ಲೈಂಗಿಕ ಕಿರುಕುಳದ 


ಬಗ್ಗೆ ಹೇಳಕ್ಕೆ ನಾಚಿಕೆ ಪಟ್ಟುಕೊಂಡು ಸುಮನಿದ್ದು ಬಿಡಬಾರದು. ಪೊಲೀಸ್‌ ಕಂಪ್ಲೇಂಟು 
ಆದ್ರೂ ಕೊಡಬೇಕು. 


: ಪೊಲೀಸೋರು ಏನ್‌ ಮಾಡ್ತಾರೆ ? 
: ಏನ್‌ ಮಾಡ್ತರೆ ಅಂದ್ರೆ ? ಹಿಡಿದು ಜೈಲಿಗೆ ಹಾಕ್ತಾರೆ, ದಂಡ ಹಾಕ್ತರೆ ಗೊತ್ತಾ ? 


ಎಲ್ಲಿಗೆ ಹೋಗಬೇಕು ಅಂದ್ಯಲ್ಲಾಾ ಸಾಂತ್ವನ ಕೇಂದ್ರ ಇಲ್ಲವಾ ? ಅಲ್ಲಿಗೆ ಹೋಗಿ 
ಸಹಾಯ ಕೇಳಬೇಕು. ಇಂತಾ ಕಷ್ಟದಲ್ಲಿರೋ ಹೆಂಗಸರಿಗೋಸ್ಕರ ಸಾಂತ್ವನ 
ತೆಗೆದಿರೋದು. 


: ಸರಿ, ಅದನ್ನ ಹುಡಕ್ಕಂಡು ಯಾರ್‌ ಹೋಗಾರೆ ಬಿಡಿ. 
: ಏ... ಎಲ್ಲೂ ಹೋಗಬೇಕಾಗಿಲ್ಲ ಕಣೇ. ಅದಕ್ಕೆ ಫೋನ್‌ ಮಾಡಿದ್ರೆ ಕಾಸು 


ಕೊಡಬೇಕಾಗಿಲ್ಲ. 1091 ಅದರ ನಂಬರು. ಯಾವ ಫೋನ್‌ ಬೂತಾಗಾದರೂ 
ಹೋಗಿ ಅದಕ್ಕೆ ಉಚಿತವಾಗಿ, ಫ್ರಿಯಾಗಿ ಪೋನ್‌ ಮಾಡಬಹುದು. ಕಾಸೂ 
ಕೊಡಬೇಕಾಗಿಲ್ಲ. 


: ಹೌದೇನ್ರೀ ? ಮತ್ತೆ ಅವರು ಏನ್‌ ಮಾಡ್ತಾರೆ ? 


ಗಂಡ 


ಹೆಂಡತಿ 


ಗಂಡ 
ಹೆಂಡತಿ 


ಗಂಡ 
ಹೆಂಡತಿ 


ಗಂಡ 


ಹೆಂಡತಿ 


ಗಂಡ 


ಹೆಂಡತಿ 


: ಅದು ದಿನದ 24 ಗಂಟೆ  ತೆಗೆದರುತ್ತೆ 5: ಬೇಕಾದ್ರೂ ಪೋನ್‌ yw 


ಹೀಗೆ ಅತ್ತೆ ಮಾವ ಗಂಡ ದೈಹಿಕ ಕಿರುಕುಳ ಕೊಡಿದ್ರೆ ಸೀದಾ ಅಲ್ಲಿಗೆ ಹೋಗಬಹುದು. 
ಅವರು ಸಮಾಲೋಚನೆ ಮಾಡಾರೆ, ಪೊಲೀಸ್‌ ಮತ್ತು ಕಾನೂನು ನೆರವು ಉಚಿತವಾಗಿ 
ಕೊಡ್ತಾರೆ. ತಾತ್ಕಾಲಿಕವಾಗಿ ಎಲ್ಲಾದರೂ ಇದಕ್ಕೆ ಮಹಿಳೆಗೆ ವ್ಯವಸ್ಥೆ ಮಾಡಿಕೊಡಾರೆ, 
ಮನೆಯಿಂದ ಹೆಂಗಸನ್ನ ಹೊರಗೆ ಹಾಕಿದ್ರೆ, ಅವಳಿಗೆ EE ವೃತ್ತಿಯಲ್ಲಿ 
ತರಬೇತಿ ಕೊಟ್ಟು ಮುಂದೆ ಕೆಲಸ ಮಾಡಕ್ಕೆ ನೆರವಾಗ್ತಾರೆ. ತೀರಾ Rom 
ಸಂದರ್ಭವಾಗಿದ್ರೆ, ಜಿಲ್ಲಾ ಸಮಿತಿಯಿಂದ ಶಿಪಾರಸ್ಸು ತಗೊಂಡು ಹಣ ಸಹಾಯ 
ಕೂಡ ಕೊಡುತಾರೆ. 


: ಹೌದೇನ್ರೀ ? ಮತ್ತೆ ಸರಸ್ವತಿಗೆ ಹೇಳಬೇಕಲ್ಲಾ ಇದನ್ನ ? ಆದ್ರೆ ಅವಳನ್ನ ಅಲ್ಲಿ 


ಹಾಗೇ ಚಚಿ ಹಾಕಿದಾರೆ... ರೀ 
ಚ ಎ 


ಜೌ 


: ನಾವೇ ಫೋನ್‌ ಮಾಡಿಬಿಡೋಣಾರೀ ಇಂಗಿಂಗೆ, ಅವಳಿಗೆ ತುಂಬಾ ಕಿರುಕುಳ 


ಕೊಡ್ತಾ ಇದ್ದಾರೆ, ಇಲ್ಲೇ ಇದ್ರೆ ಅವಳ್ನ ಸಾಯಿಸಿಬಿಡುತ್ತಾರೆ, ಬಂದು ಪಾರು ಮಾಡಿ 
ಅಂತ ಪೊಲೀಸ್‌ರಿಗೆ ಫೋನ್‌ ಮಾಡಿದ್ರೆ ? 


: ನಿಂಗೆ ಮಾಡಬೇಕು ಅನ್ನಿಸಿದರೆ ಮಾಡು. 

: ಖಂಡಿತಾ ಅನ್ನಿಸಿದೆ. ಹೆಂಗಸರಿಗೆ ಹೆಂಗಸರು ನೆರವಾಗಬೇಕು. 

: (ನಗುತ್ತಾ) ಗಂಡರು ನೆರವಾಗಬಾರದಾ ? 

: ನೀವೂ ನೆರವಾಗಿ, ಯಾರು ಬೇಡಾ ಅಂದ್ರು ಬನ್ನಿ ಪೊಲೀಸ್‌ಗೆ ಹೇಳಿ ಬರೋಣಾ. 


: ಪೊಲೀಸ್‌ಗೆ ಹೇಳಕ್ಕೆ ಮೊದ್ಲು ನಿಮ್‌ ಗುಂಪಿನಲ್ಲಿ ಹೇಳೇ. ಎಲ್ಲಾ ಸೇರಿ ಒಗ್ಗಟ್ಟಲ್ಲಿ 
ಹೋರಾಟಿದ್ರೇನೇ ಫಲ ಸಿಗೋದು. ಇಲ್ದಿದ್ರೆ ಒಂಟಿ ಹೆಂಗಸು ಅಂತ ಅವರು ಇನ್ನೂ 


ಸತಾಯಿಸಬಹುದು. 


ಹ 


: ಹೌದೂರಿ ! ನೋಡುದ್ರಾ ! ನೀವೂ ಪರವಾಗಿಲ್ಲ ನಾಳೇನೇ ಹೋಗಿ ಗುಂಪಿನಲ್ಲಿ 
ಹೇಳ್ತೀನಿ. | 


1 
| ತ್‌ 
Ad Se a ಚಚ a 


(ಸ್ವಸಹಾಯ ಗುಂಪಿನ ಸದಸ್ಯರೆಲ್ಲರೂ ಸೇರಿ 


ದೃಶ್ಮ - ಆರು 


ಸರಸ್ವತಿ ಮನೆ ಹತ್ತಿರ ಬರುತ್ತಾರೆ) 


: ಅಣ್ಣಾ ಗರುಪ್ಪಣ್ಣಾ, ಇದೀಯಾ ಮನೇಲಿ ? ವಸಿ ಬಾ ಇತ್ತ. 


: ಏನವ್ಹಾಗಿರಿಜವ್ವಾ ? ಇದ್ದೀಯಾ ? (ಒಳಗಿನಿಂದ ಮಾವ ಬಗ್ಗಿ ನೋಡುತಾನೆ. 


ಹೆಂಗಸರ ಗುಂಪು ನೋಡಿ ದಂಗಾಗುತ್ತಾನೆ.) 


: ಬಾಣ್ಣಾ ಬಾ, ವಸಿಹೊರಗಡೆ ಬಾ. 


(ಮಾವ ಹೆದರುತ್ತಾ ಹೊರಗೆ ಬರುತ್ತಾನೆ) 


ಇರು ಜು ಹನು ? ಜಾ ಎಲ್ಲರೂ ಬಂದಿದ್ದಿರಿ 7? 


: ಅಯ್ಯೋ.... ಮನಿಗೆ ಯಾರಾದ್ರೂ ಬಂದ್ರೆ ಹಿಂಗೆ ಯಾಕ್‌ ಬಂದ್ರಿ ಅಂತಾರಾ ? 


ಸುಮ್ನೆ ಬಂದ್ವಿ, ನಿಮ್‌ ಯೋಗಕ್ಷೇಮ ವಿಚಾರಿಸಿಕೊಂಡು ಓಗಾನಾ ಅಂತ. ಎಲ್ಲ 
ಚಿಂದಾಗಿದ್ದೀರಾ ? 


: ಹೂ... ಹೂಂ (ಅನುಮಾನಿಸುತ್ರ 

: ಎಲ್ಲಿ ನಿಮ್‌ ಹೆಣ್ಣಿ ಕಾಣ್ತಾನೇ ಇಲ್ಲ? 

: ಒಳಗವಳೆ. 

: ಕರೀರಿ ಮತ್ತೆ ಅವುರ್ನೂ ನೋಡ್ಕಂಡ್‌ ಓಗಾನಾ ಮತ್ತೆ 
: ಯಾ...ಯಾಕೆ ? 


: ಅಯ್ಯೋ, ಇನ್ನೇನಕ್ಕೆ, ಸುಮ್ನೆ ನೋಡ್ಕಂಡ್‌ ಹೋಗ್‌ಾಕ್ಕೆ ಬಂದ್ವಿ, ಗಿರಿಜವ್ವಾ 


ಅದೀಯೇನವ್ವಾ ಮನೆಯಾಗೆ ? 


(ಕಿಟಕಿಯಿಂದ ಆತ್ತೆ ಇಣುಕಿ ನೋಡಿ ಹೆದರುತ್ತಾಳೆ) 


: ಬಾ ಬಾ ಹೊರಗೆ ಬಾ, ನಂಟ್ರು ಬಂದಿದ್ದೀಏ, ಮಾತಾಡ್ಸು ಬಾ 


(ಅತ್ತೆ ಹೊರಗೆ ಬರುತ್ತಾಳೆ, ಅನುಮಾನಿಸುತ್ತಾಳೆ) 


: ಏನವ್ವಾ, ಗಿರಿಜವ್ವಾ ಹೆಂಗವನೆ ನಿನ್‌ ಮಗಾ, ನನ್‌ ಸೊಸೆ ಎಂಗವಳ ? 


(ಗಿರಿಜವ್ಹ್ವಾ ಅನುಮಾಣಸುತ್ತಾ. ’) 


ENS ಹ ರ್‌ ಮಾಜಾ ಸಾಲಾರ್‌ ಎರಾ 


ಟಗ | 


| ಹಾ ಎವಿ 


: ಮನೇಲಿ ಎಲ್ರೂ ಚೆಂದಾಗವರಾ ಅಂತ ಕೇಳ್ತಾ ಅವ್ಳೈ. 


: ಹೂಂ. 


: ಎಲ್ಲಿನಿನ್‌ ಸೊಸೆ ಕಾಣ್ತಾನೇ ಇಲ್ಲ ? ತವರು ಮನೇಗೆ ಹೋಗವ್ಳಾ ? 
: ಇಲ್ಲ...ಹುಂ... ಇಲ್ಲ... 
: ಇದೇನ್‌ ಗಿರಿಜವ್ವ ಹೂಂ ಅಂತೀಯಾ ಇಲ್ಲ ಅಂತೀಯಾ....? ಇದಾಳೋ ಇಲ್ಲೋ ? 


(ಅಷ್ಟರಲ್ಲಿ ಒಳಗಿನಿಂದ ಸರಸೂ ಜೋರಾಗಿ ಕಿರುಚುತ್ತಾಳೆ) 


: ಇದಾಳೆ. 


ಎ 


: ವಸಿ ಕರಿ ಅವುಳನ್ನ ಹೊರಗೆ. 
: ಯಾಕ್ರೀ ಕರೀಬೇಕು ? ನೀವ್ಕಾರು ಅವಳನ್ನ ಹೊರಗೆ ಕರಿಯಕ್ಕೆ ? ಹೋಗಿ ಎಲ್ಲರೂ 
ಇಲ್ಲಿಂದ. 


: (ಸ್ವಲ್ಪ ಗಟ್ಟಿಯಾಗಿ) ನಮನ್ಹ ಹೋಗಿ ಅನ್ನಕ್ಕೆ ನಿಂಗೇ ಹಕ್ಕಿಲ್ಲ. ನಾವು ನಿನ್‌ ಮನೆ" 
ಒಳಗೆ ಬಂದಿಲ್ಲ. ಮೊದ್ದುನಿನ್‌ ಸೊಸೇನಾ ಹೊರಗೆ ಕರೀರಿ ರಾಟೆ ನಾವು ಇಲ್ಲಿಂದ 
ಹೋಗೋದು. 


: ಯಾಕೆ ಕರೀಬೇಕು ? 


: ನೀವು ನಿಮ್‌ ಸೊಸೆಗೆ ಕಿರುಕುಳ ಕೊಡ್ತಾ ಇದ್ದೀರಿ ಅಂತ ಗೊತ್ತಾಗಿದೆ. 
ಯಾರ ಹೇಳಿದ್ದು ? ಎಲ್ಲ ಸುಳ್ಳು. 


: ಸುಳ್ಳಾದ್ರೆ ತುಂಬಾ ಸಂತೋಷ ಹೊರಟು ಹೋಗ್ತೀವಿ. ಆದರೆ ಅದನ್ನ ನಿನ್‌ ಸೂಸೆ 
ಬಾಯಲ್ಲೇ ಕೇಳಿಕೊಂಡು ಹೋಗ್ತೀವಿ ಕರೀರಿ ಅವಳ್ನ ಹೊರಗೆ. 


ಸರಸ್ವತೀ ವಸಿ ಹೊರಗೆ ಬಾವ್ವ ಹ 


ದ 


(ಸರಸ್ವತಿ ತಡವರಿಸುತ್ತ ಹೊರಗೆ ಬರುತ್ತಾಳೆ ಅಳುತ್ತಿದ್ದ ಚಿಹ್ನೆ ಕೈ ಕೆಂಪಾಗಿದೆ.) 


ನನಸು NN ಚ NNN NN NN ಕ NN 
NANI SNA 
ಮ ಹಿ ಛ್ಲ y : 6 

ಈ 


ಮಹಿಳೆ 1 


: ನನ್ನ ನಡತೆ ಚೆನ್ನಾಗಿಲ್ಲ ಅಂತ.... 


ನೋಡೂ, ನಾವು ನಿನಗೆ ಸಹಾಯ ಮಾಡಕ್ಕೆ ಬಂದಿದ್ದೀವಿ. ಹೆಣ್ಣು ಮಕ್ಕಳಿಗೆ ಕಿರುಕುಳ 
ಕೊಡೋದು ಕಾನೂನು ಪ್ರಕಾರ ಅವರ ಇದಕ್ಕೆ "ಅತ್ತೆ ಮಾದ ಗಂಡ ಎಲ್ಲರಿಗೂ 
ಜೈಲಾಗುತ್ತೆ. ನಿನ್ನನ್ನ ಅತ್ತೆ ಮನೆಯೋರು ಚೆನ್ನಾಗಿ ನೋಡಿಕೋತಿದ್ದಾರಾ ಇಲ್ಲಾ ಕಿರುಕುಳ 
ಕೊಡ್ತೀದ್ದಾರಾ ಹೇಳು, ಕೈಗೇನಾಯ್ತು ? 


: (ಬಿಕ್ಕಳಿಸುತ್ರು ಅದೂ... ಅದೂ... 


: ಹೇಳು, ಧೈರ್ಯವಾಗಿ ಹೇಳು ನಾವೆಲ್ಲ ನಿಂಗೆ ನೆರವಾಗಕ್ಕೆ ಬಂದಿದ್ದೀವಿ. 


ಅನುಮಾನ ಪಟ್ಟುಕೊಂಡು, ನೀನು ಶುದ್ಧ ಆಗಿದ್ರೆ 
ನಿನ್‌ ಕೈ ಸುಡಲ್ಲ ಅಂತ ಕೈ ಮೇಲೆ ಕರ್ಪೂರ ಇಟ್ಟು ಬುಟ್ಟು ಸುಡ್ತಿದ್ರು. 


: ಹಾಂ ! ಎಲಾ ರಾಕ್ಷಸರಾ ! ನೋಡಿದ್ರಾ ! ಎಂತಾ ಜನ ! ಖದೀಮರು ! 


(ಅಷ್ಟರಲ್ಲಿ ಪೊಲೀಸ್‌ ಒಬ್ಬ ಅಲ್ಲಿಗೆ ಬರುತಾನೆ) 


: ಇಲ್ಲಿ ರಮೇಶೇ ಅಂದ್ರೆ ಯಾರ್ರೀ ? 
: ಯಾ...ಯಾಕೆ ? 


: ಯಾಕೆ ಅಂದ್ರೆ ? ಅವರ ಮೇಲೆ ವಾರಂಟ್‌ ಇದೆ. ಕರೀರಿ ಅವರನ್ನ 


(ಅಷ್ಟರಲಿ ಗುರಪ್ಪ, ರಮೇಶ ಹೊರಗೆ ಬರುತ್ತಾರೆ) 


: ಅವನೇ ರಮೇಶ 


(ಪೊಲೀಸ್‌ ತಕ್ಷಣ ಅವನನ್ನು ಹಿಡಿದುಕೊಳ್ಳುತ್ತಾನೆ) 


: ಏನ್‌ ಮಾಡ್ಬ ಅವನು ? 
: ಏನ್‌ ಮಾಡ್ದನಾ ಸ ಪಟ್ನದಲ್ಲಿ ಕಾಲೇಜ್‌ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ 


ಒಡಿ ಬಂದಿದ್ದಾನೆ. ಅವನ ಮೇಲೆ ಕಂಪ್ಲೇಟ್‌ ಆಗಿದೆ. ನಡಿಯೋ ರ್ಯಾಸ್ಕಲ್‌. 


(ಅವರು ಹೋದ ಮೇಲೆ ಮಹಿಳೆಯರು ಜೋರಾಗಿ) 


: ಏನಣ್ಣಾ ಗುರಣ್ಣಾ, ಹೆಣ್ತಿ ಮೇಲೆ ಅನುಮಾನ ಪುಟ್ಟ ಕೈ ಮೇಲೇ ಕರ್ಪೂರ ಇಟ್ಟು 
ಸುಡಿದ್ದಲ್ಲ ಈಗೇನ್‌ ಹೇಳ್ತೀಯಾ ? 


ಮಹಿಳೆ 1 


ಮಹಿಳೆ 1 
ಅತ್ತೆ-ಮಾವ 


ಮಹಿಳೆ 2 


: ನೋಡಪ್ಪಾ ತಮ್ಮಣ್ಣಾ, ನಿನಗೆ ನಿನ್‌ ಸೊಸೆ ಹ. ಆಗಿದ್ರೆ ಹೇಳು, ಅವಳನ್ನ ಸಾಂತ್ವನ 
ಕೇಂದ್ರಕ್ಕೆ ಸೇರಿಸ್ತೀನಿ. ಅಂತಾ ಹೆಣ್ಣು ಮಕ್ಕಳಿಗೇ ಅಂತ ಸ್ತ್ರ ಶಕ್ತಿ ಯೋಜನೆ ಇದೆ. 
ಅವಳೂ ಏನಾದ್ರೂ ತರಬೇತಿ ಮಾಡ್ಕೊಂಡು ಅವಳೆ ಕಾಲ ಮೇಲೆ ಅವಳು 
ನಿಂತುಕೋತಾಳೆ. ಹೆಣ್ಣು ಮಕ್ಕಳಿಗೆ ಈಗ ny Se ದಿಕ್ಕಿಲ್ಲ ಅಂತ ತಿಳಿಕೋಬೇಡಾ 
ಗೊತ್ತಾಯ್ತ ? ಪೊಲೀಸರಿಗೆ ಜ್ಯ ಕಂಪ್ಲೇಂಟ್‌ ಕೊಟ್ಟೆ ಸಾಕು ನೀವೆಲ್ಲ ಜೈಲಿನ 
ಕಂಬಿ ಎಣಿಸಬೇಕಾಗದೆ ಕಂಬಿಯಾ ! 


(ಮಾವ ಅತ್ತೆ ಹೆದರುತ್ತಾರೆ. ಗುರಪ್ಪ ತುಂಬ ಪಶ್ಚಾತ್ಪಾಪಡುತ್ತಾನೆ) 


ಚ ೦೨ ಹಾಲಿ 


: ಏನಪ್ಪಾ ಗುರಪ್ಪಾ, ನಿನ್ನನ್ನೇ ನಂಬಿ ಬಂದ ಹೆಣ್ಣು ಮಗಳಿಗೆ ಇಂತಾ ಬದುಕಾ ನೀನು 


ಕೊಡೋದು ? ನಾಳೆ ನಿನ್ನ ಮಗಳಿಗೆ ಅವಳತ್ತೆ "ಮನೇಲಿ ಹೀಂಗೆ ಮಾಡಿದ್ರೆ ನೀನು 
ಸಹಿಸ್ಕೋತೀಯಾ ? 


(ಗುರಪ್ಪನಿಗೆ "ಏಟು' ತಗುಲುತ್ತದೆ) 


: ಅವರು ಮಾತ್ರ ಹೆಣ್ಣು ಮಕ್ಕಳು, ನಿನ್‌ ಹೆಣ್ಣಿನೂ ಒಬ್ಬರ ಮನೆ ಹೆಣ್ಣು ಮಗಳಲ್ವಾ ? 


ಅವಳಿಗೆ ಹಿಂಗೆ ಮಾಡಕ್ಕೆ ನಿಂಗೆ ಮನಸ್ಸಾದ್ರೂ ಹೆಂಗೆ ಬಂತು ? 


: ತಪ್ಪಾಯ್ತು, ಇನ್ನು ಮೇಲೆ ಹಂಗೆ ಮಾಡಲ್ಲ. 
: ನಿಮ್ಮಪ್ರ ಅಮ್ಮ? 
: ನಾವೂ ಪ್ರಮಾಣ ಮಾಡ್ತೀವಿ. 


: ಹಂಗಲ್ಲ, ದೇವರ ಸಾಕ್ಷಿಯಾಗಿ ಪ್ರಮಾಣ ಮಾಡಿ. 


(ಪ್ರೇಕ್ಷಕರತ್ತ ತಿರುಗಿ, ಎಲ್ಲರನ್ನೂ ಒಳಗೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿಸುತ್ತಾಳೆ. ನಾಟಕದ 
ಪಾತ್ರಧಾರಿಗಳು ಪ್ರಮಾಣ ಮಾಡುತ್ತಾರೆ.) 


“ನಾವು ನಮ್ಮ ಮನೆ ಹೆಣ್ಣು ಮಕ್ಕಳನ್ನು ಮತ್ತು ಸೊಸೆಯರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀವಿ. ಅವಳಿಗೆ 
ಮಾನಸಿಕವಾಗಿ ಆಗಲೀ, ದೈಹಿಕವಾಗಿ ಆಗಲೀ ಹಿಂಸೆ ಕೊಡುವುದಿಲ್ಲ.” 


9 9 ಈ (ಮುಕ್ತಾಯ) ಅಅಅ 


ಪಾ ನ Mk SINS SNL ಯು ಅ SR ES EE ಎರು. ಸ, ಎಮ 0೩....2%. ೬ 1ಓಟ.....ಡಿ 


ಹಂ ಹೂಡತ 


ಗಂಡನಿಗೆ ಶಿಕ್ಷೆ ಖಂಡಿತ 
ಕುಟುಂಬದಲ್ಲಿ ಹಿಂಸೆ 


(ಚಿತ್ರ - 14) 


ಸ 


ಮ 


ಸುರಾ NE ಸಾ ಸಭ್‌ ಯಗ ಜಸ ಜಾತ ನಗೂ ದಿ 
RN 
ಸ 


NE EL ಮವ ASSL ISN 


ಫಿ 
ಕ. 


ಹೆಣ್ಣು - ಸಂಸಾರದ ಕಣ್ಣು 


(ಲಿಂಗ ತಾರತಮ್ಮ ಕುರಿತ ನಾಟಕ) 
(ಹಾಡು) 


ದೃಶ್ಯ - ಒಂದು 
(ಹನ್ನೆರಡು ವರ್ಷದ ಕಮಲ ಗೋಡಗೆ ಒರಗಿ ನಿಂತಿದ್ದಾಳೆ.) 


ತಾಯಿ : ಕಮಲಾ....ಏ... ಕಮಲಾ (ದ್ವನಿ ಮಾತ್ರ) ಏ ಎಲ್ಲಿದ್ದಿಯೇ ? ಶಂಕರಂಗೆ ಊಟ 
ಬಡಿಸು ಅವನಿಗೆ ಶಾಲೆಗೆ ತಡ ಆಗದೆ. 


(ಕಮಲ ಕನಸಿನಿಂದ ಹೊರಗೆ ಬಂದಂತೆ ಎಚ್ಚರಗೊಂಡು ನಿಟ್ಟುಸಿರು ಬಿಡುತ್ತಾಳೆ. ಮೂಲೆಗೆ ಹೋಗಿ 
ಒಲೆಯ ಮೇಲಿನಿಂದ ಪಾತ್ರೆಯ ಮುಚ್ಚಳ ತೆಗೆದು, ಗೂಡಿನಿಂದ ತಟ್ಟೆ ತೆಗೆದುಕೊಂಡು ಅದರ ತುಂಬ 
ಊಟ ತುಂಬುತ್ತಾಳೆ. ಮಣೆ ಇಟ್ಟು ತಟ್ಟೆಯನ್ನು ಅದರ ಮುಂದೆ ಇಟ್ಟು, ನೀರಿನ ಲೋಟ ಇಟ್ಟು ನೀರು 
ತುಂಬುತಾಳೆ. ಶಂಕರ ಬಂದು ಕೂತು ಊಟ ಮಾಡುತ್ತಾನೆ) 


ಶಂಕರ : ಅನ್ನ ಹಾಕು (ಕಮಲ ಹಾಕುತ್ತಾಳೆ.) 
ಶಂಕರ ; ಇನ್ಸೊಲ್ಬ ಸಾರು ಹಾಕು (ಕಮಲ ಹಾಕುತ್ತಾಳೆ) 
ಶಂಕರ : ಏ....ಕಾಯಿ ಹಾಕೇ...ಏನ್‌ ಬರೀ ನೀರು ಹಾಕ್ತಾ ಇದ್ದೀಯಾ. 


(ತಾಯಿ ಕೇಳಿಸಿಕೊಂಡ ಒಳಗಿನಿಂದ ಕೂಗುತ್ತಾಳೆ) : ಏ.... ಸರಿಯಾಗಿ ಬಡಿಸೇ ಕಾಯಿ ಎಲ್ಲ 
ಅವನಿಗೆ ಹಾಕು ಅದನ್ನೇನು ಉಳಿಸಿರ್ತೀ. ಅವನು ತಿಂದರೆ ಸಾಕು. 


(ಕಮಲ ಬಟ್ಟಲಿನ ಎಲ್ಲ ಹೋಳನ್ನೂ ಆರಿಸಿ ಅವನಿಗೆ ಹಾಕುತ್ತಾಳೆ. ಅವನು ಚೆನ್ನಾಗಿ ತಿಂದು ನೀರು 
ಕುಡಿದು ಡರ್ರನ ತೇಗಿ ಕಷ್ಟಪಟ್ಟು ಏಳುತ್ತಾನೆ. ಅವನು ಊಟ ಮಾಡುವುದನ್ನೇ ನೋಡುತ್ತಾ ಕಮಲ 
ನಿಂತಿದ್ದಾಳೆ ಅವನು ಊಟ ಮಾಡಿ ಅವಳಿಗೆ ಉದ್ದೇಶಿಸಿ) 


ಶಂಕರ : ತಟ್ಟೆ ಎತ್ತೇ (ಹೋಗುತ್ತಾನೆ) 


(ಕಮಲ ಅವನ ಎಂಜಲು ತಟ್ಟೆ ಎತ್ತಿಕೊಂಡು ಹೋಗುವಾಗ ಅವನು ಕೈ ತೊಳೆದ ನೀರು ಸ್ವಲ್ಪ ಚೆಲ್ಲುತ್ತದೆ 
ಅಷ್ಟರಲ್ಲಿ ತಾಯಿ ಬರುತ್ತಾಳೆ. ಅವಳು ಚೆಲ್ಲಿದ್ದನ್ನು ನೋಡಿ ತಲೆಗೆ ತೊಟಕುತ್ತಾಳೆ) 


ತಾಯಿ ಗ ಮೈ ಮೇಲೆ ಗ್ಯಾನ ಐತಾ ? ಎಂಜಲು ನೀರು ಚಿಲ್‌ ಕೊಂಡು ಹೋಗ್ತಾ 
ಇದ್ದೀಯಾ ? 


(ಅವಳು ಹೊರಗೆ ಹೋಗಿ ತಟ್ಟೆ ಇಟ್ಟು ಬರುತ್ತಾಳೆ) 


(ಅಷ್ಟರಲ್ಲಿ ಶಂಕರ ಸ್ಕೂಲಿಗೆ ಸಿದ್ಧವಾಗಿ. ಬ್ಯಾಗ್‌ ಎತ್ತಿಕೊಂಡು ಬರುತ್ತಾನೆ) 


ಕಮಲ : (ಅವನ ಸ್ಕೂಲ್‌ ಬ್ಯಾಗನ್ನೇ ನೋಡುತ್ತಾ) ಏ ಶಂಕರಾ ಸ್ಕೂಲಿನಲ್ಲಿ ಏನು 
ಹೇಳಿಕೊಟ್ರೋ ? 
ಶಂಕರ : ಅದೆಲ್ಲ ನಿಂಗೆಲ್ಲಿ ಗೊತ್ತಾಗುತ್ತೆ ಗೂಬೆ (ಹೋಗುತ್ತಾನೆ). 


(ಕಮಲ ಅವನನ್ನೇ ನೋಡಿ ನಂತರ ಇನ್ನೊಂದು ತಟ್ಟೆ ಎತ್ತಿಕೊಂಡು ಬಂದು ಪಾತ್ರೆ ಮುಚ್ಚಳ ತೆಗೀತಾಳೆ. 
ಅನ್ನ ಆಗಿ ಹೋಗಿದೆ. ಸಾರು ತಳಕಂಡಿದೆ. ಒಂದೂ ಹೋಳು ಇಲ್ಲು 


ಕಮಲ : ಅವ್ವಾ... ಅವ್ವಾ... ಶಂಕ್ರ ಎಲ್ಲಾ ತಿಂದ್‌ ಹಾಕ್‌ಬಿಟ್ಟನಂಗೆ ಅನ್ನಾನೂ ಇಲ್ಲ, ಈಗೇನ್‌ 
ತಿನ್ಲಿ ನಾನು ? 
ತಾಯಿ : ಥೂ ಶನಿ, ಹಂಗೆ ಕೂಗ್‌ ಹಾಕಬೇಡ. ಬೆಳಿಯೋ ಹುಡುಗ ತಿನದೇ ಏನು ಮಾಡ್ತಾನೆ ? 


ನಿಂಗೆ ನಿನ್ನೆ ರಾತ್ರಿದು ತಂಗಳನ್ನ ಐತೆ ತಿನ್ನು. 


(ಕಮಲ ಇನ್ನೊಂದು ಪಾತ್ರೆಯಿಂದ ತಂಗಳನ್ನು ಹಾಕಿಕೊಂಡು ಊಟ ಸ್ವಲ್ಪ ಸಾರು ಸುರಿದುಕೊಂಡು 
ಗಟ್ಟಿಯಾಗಿ ತಿನ್ನಲು ಪ್ರಾರಂಭಿಸುತ್ತಾಳೆ.) | 

ದೃಶ್ಮ - ಎರಡು 
(ಕಮಲ ಕಸ ಗುಡಿಸುತ್ತಿದ್ದಾಳೆ. ತಾಯಿ ಬೇರೆ ಏನೋ ಕೆಲಸ ಮಾಡುತ್ತಿದ್ದಾಳೆ. ಕಮಲ ಶಂಕರನ ಸ್ಕೂಲಿನ 


ಪುಸಕ ಎತ್ತಿಕೊಂಡು ತಿರುವಿ ಹಾಕುತಾಳೆ. ತಾಯಿ ದಢಾರನೆ ಅವಳ ಬೆನ್ನಿಗೆ ಗುದ್ದಿ ಪುಸ್ತಕ ಕಿತ್ತುಕೊಂಡು 
ಚೀಲದಲ್ಲಿಟ್ಟು ಮೇಲಿಡುತ್ತಾಳೆ.) 


ತಾಯಿ : ಅವನ ಶಾಲೆ ಪುಸ್ತಕ ಮುಟ್ಟಬೇಡಾ ಅಂತ ಎಷ್ಟು ಸಲ ಹೇಳಿದ್ದೀನಿ. ಎಲ್ಲಕೊಳೆ 
ಮಾಡಿ ಇಡ್ತೀಯಾ. ನಿಂಗ್ಕಾಕೆ ಈ ಶಾಲೆ ಪುಸ್ತಕದ ಸಹವಾಸ ? ನಿನ್‌ ಪಾಡಿಗೆ 
ನಿನ್‌ ಕೆಲ್ಸ ನೋಡ್ಕಂಡ್‌ ಬಿದ್ದಿರು. ಇನ್ನೊಂದ್‌ ಸಲ ಮುಟ್ಟಿದ್ರೆ ನೋಡು. 


(ಕಮಲ ಬೆಚ್ಚಿ ಬಿದ್ದು ಹಿಂದೆಕ್ಕೆ ಹಾರಿ ತಾಯಿಯನ್ನೇ ನೋಡುತ್ತಿದ್ದಾಳೆ.) 


ಕಮಲ : ಅವ್ವಾ, ನಾನು ಇಸ್ಕೂಲಿಗೆ ಹೋಗಬೇಕು. ನಾನೂ ಓದಿ ದೊಡ್ಡೊೋಳಾಗಿ ಆ ಆಸ್ಪತ್ರೆ 
ಡಾಕ್ಟಥರ ನಾನು ಡಾಕ್ಟರಾಗಬೇಕು. 

ತಾಯಿ ': ಏ...... ತಗೀ ಹುಚ್ಚು. ನಿನಗ್ಯಾಕೆ ಆ ಸುದ್ದಿ ಡಾಕ್ಷರಗ್ತಾಳಂತೆ ಡಾಕುಟ್ರು ಹ್ವ.ಹ್ಹ...ಹ್ಹ.. 
(ನಗುತ್ತಾಳೆ) 


(ಕಮಲ ಸುಮನೆ ನೋಡುತ್ತಾಳೆ) 


ಹಾ ಾಾ್ಣಾ,ಣ 


ತಾಯಿ 


ಕಮಲ 


ತಾಯಿ 


ಕಮಲ 


ತಾಯಿ 


ಕಮಲ 


ತಾಯಿ 


ತಾಯಿ 
ಕಮಲ 


ತಾಯಿ 


: ಅಲ್ಲೇ, ಈಗ್ಗೆ ಚ್ಯಚ್ಟನ:- ಹದಿನಾಲ್ಕು ತುಂಬ್ತು. ಹ ಆ: ಅಚ ಬರ್ತಾನೆ. ಮದುವೆ 


ಯಚನ | ಸೀದಾ ಆ ಮನೆ ಅಡಿಗೆ ಮನೆಗೆ ಹೋಗಿ ಅಡಿಗೆ "ಮಾಡಬೇಕು. 
ನಿನಗ್ಯಾಕೆ ಈ ಓದು ಬರಹಾವೆಲ್ಲ ? 


: ಅವ್ವಾ, ನಂಗೆ ಹದಿನೆಂಟು ತುಂಬೋವರ್ಗೂ ಮದುವೆ ಮಾಡೋ ಹಂಗಿಲ್ಲ. ಹಂಗಂತ 


ಆ ಸಂಘದ ಮೇಡಂ ಹೇಳ್ತಾ ಇದ್ರು. ನಾನು ಹದಿನೆಂಟು ಆದ ಮೇಲೆ ಮದುವೆ 
ಮಾಡ್ಕೋತೀನಿ. 


; ಹುಚ್ಚಿ, ನಿನ್ನನ್ನು ಕೇಳಿ ಯಾರು ಮಾಡ್ತಾರೆ ? ನಿಮ್ಮಪ್ಪ ತಂದ ಗಂಡನ ಹತ್ರ ತಾಳಿ 


ಕಟ್ಟಿಸ್ಕೋ ಬೇಕು ಅಷ್ಟೇ. 


: ನಂಗೆ ಅವನು ಇಷ್ಟ ಇಲ್ದಿದ್ರೆ ? 
: ಇಷ್ಟೇ 7 ಇಷ್ಟನಿಷ್ಟಯಾರು ಕೇಳಿದ್ರು ? ನೀನೇನು ರಾಜಕುಮಾರಿನ ಸ್ವಯಂವರ 


ಮಾಡಿಕೊಳ್ಳಕ್ಕೆ ? ಬಂದೋನು ನಿನ್ನನ್ನು ಒಪ್ಪಿಕೊಂಡ್ರೆ ಅದೇ ನಿನ್‌ ಅದೃಷ್ಟ ಹೋಗ್‌ 
ಹೋಗು... ನನ್ನನ್ನೇನು ಕೇಳಿಮಾಡಿ ಮದುವೆ ಮಾಡಿದ್ರೇನು ? 


: ನೀನೂ ನಿಮವ್ವಂಗೆ ಹೇಳಬೇಕಿತ್ತು. 
: ಹೋಗೇ ಹುಚ್ಚಿ, ಏನೋ ಎರಡಕ್ಷರ ಓದಕ್ಕೆ ಕಲಿತೆ ಅಂದು ಬಿಟ್ಟು ಈ ಪಾಟಿ 


ಮಾತಾಡಬೇಡಾ. ಹದಿನೆಂಟು ವರ್ಷ ಆದ ಮೇಲೆ ನಿನ್ನನ್ನು ಮಾಡ್ಕೋತಾರೆ ? 
ಮದುವೆ ಹುಡುಗೀನಾ ಮನೇಲಿ ಇಟ್ಟುಕೊಳ್ಳೋರು ಯಾರು ? ಸುಮೆಕ್ರೆಲ್ಲಮಾಡು 
ಹೋಗು. 


ದೃಶ್ಯ - ಮೂರು 


(ಕಮಲ ಹಾಸಿಗೆಯಲ್ಲಿ ನರಳುತ್ತಾ ಮಲಗಿದ್ದಾಳೆ ತಾಯಿ ಬಂದು ನೋಡುತ್ತಾಳೆ.) 
: ಏ ಕಮಲೀ.... ಇಷ್ಟು ಹೊತ್ತಾದ್ರೂ ಇನ್ನೂ ಮಲಕ್ಕಂಡಿದ್ದೀಯಲ್ಲೇ ! 
: ಜ್ವರ ಬಂದೈತೆ ಅನ್ನಿತ್ತದೆ. ತಲೆ ನೋವು ಬಾಯೆಲ್ಲ ಕಹಿ. 


: ಸ್ವಲ್ಪ ತುಳಿಸಿ ಕಷಾಯ ಮಾಡಿಕೊಡಿನಿ ಕುಡಿ. ಕುಡಿದು ಮಲಕ್ಕೋ ನಾನ್‌ ಹೊಲಕ್ಕೇ 
ಹೋಗಿ ಬರ್ತೀನಿ. ಹಾಂ. ಕಮಲೀ ಮಲಕ್ಕೋಳಕ್ಕೇ ಮೊದ್ದು ಅಡಿಗೆ ಮನೆ ಕಸ 
ಗುಡಿಸಿಬಿಟ್ಟುನೀರು ತುಂಬಿಸಿಟ್ಟು ಆಮೇಲೆ ಮಲಕ್ಕೋ ಗೊತ್ತಾಯ್ಲೇನು ? 


(ಕಮಲ ಕೆಲಸ ಮಾಡುತ್ತಿದ್ದಾಳೆ. ಶಂಕರ ಬರುತ್ತಾನೆ. ಕೆಮ್ಮತಾನೆ. 
ತಾಯಿ ಅಡಿಗೆ ಮನೆಯಿಂದ ಧಾವಿಸಿ ಬಂದು.) 


ತಾಯಿ : ಅಯ್ಯೋ ಶಂಕ್ರಾ, ಯಾಕೋ "ಕೆಮ್ಮು ಇದ್ದಿಯಾ ? ರೀ ನೋಡ್ರೀ ಶಂಕ್ರ ಕೆಮ್ತಾ 
ಇದ್ದಾನೆ. ಬೇಗ ಬನ್ರಿ. ಜ್ವರ ಐತಾ ನೋಡಿ ಬನ್ನಿ. ಬಾಪ್ಪ ಬಾಕಂದ ಕೂತ್ಕೋ ಬಾ 
ಅಪ್ಪ ಡಾಕುಟ್ರ ಹತ್ರ ಕರ್ಕೊಂಡು ಓಗ್ತಾರೆ. ಕುಡಿಯಕ್ಕೆ ಏನಾದ್ರೂ ಕೊಡ್ಲಾ ? 


ತಂದೆ : (ಬಂದು ಹಾಗೆ ಮುಟ್ಟಿನೋಡಿ) ಅಯ್ಯೋ ಜ್ವರ ಸುಡುತಾ ಇದೆ. ಬಾ, ತಕ್ಷಣ ಡಕ್ಟ 
ಹತ್ರ ಔಷಧಿ ತರಾನಾ. (ಇಬ್ಬರೂ ಹೋಗುತ್ತಾರೆ. ಕಮಲ ನೋಡುತ್ತಿದ್ದಾಳೆ). 
ಕಮಲ 2 ಅವ್ವಾ.... ನೀನು ಅವನಿಗೆ ಯಾಕೆ ತುಳಸಿ ಕಷಾಯ ಮಾಡಿಕುಡಿಸಲಿಲ್ಲ. 
ತಾಯಿ : ಸುಮ್ನಿರೆ ಶನಿ.... ನಿನ್ನಿಂದಾನೇ ಅವನಿಗೆ ಜ್ವರ ಬಂದಿದ್ದು. (ಕಮಲ ನೋಡುತ್ತಾ 
ನಿಲ್ಲುತ್ತಾಳೆ) 
ದೃಶ್ಯ - ಐದು 


(ಕಮಲನಿಗೆ ಅವ್ವ ತಲೆ ಬಾಚುತಿದ್ದಾಳೆ. ಕಮಲ ಅಳುತ್ತಿದ್ದಾಳೆ) 


ಕಮಲ : ಅವ್ವಾ ನಂಗೆ ಈಗಲೇ ಬೇಡಾ. ನಂಗೆ ಹದಿನೆಂಟು ಆಗೋ ಮೊದಲು 
ಮದುವೆ ಮಾಡಬಾರದಂತೆ ಗುಂಪಿನ ಮೇಡಂ ಹೇಳಿದ್ದಾರೆ. 


ತಾಯಿ : : ಸರಿ, ಸರಿ, ಅವರಿಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಅಂದ್ರೆ, ನಿಂಗೂ ಇಲ್ವಾ 7 ಈಗ 
ಗಂಡು ಒಂದಿರೋವಾಗ ಮಾಡಿ ಕಳಿಸೋ ಬದ್ದು ನಿನ್ನನ್ನು ಕೈಲಿ ಯಾರು 
ಇಟ್ಟುಕೋತಾರೆ ? ಹೆಣ್ಣು ಮಕ್ಕಳನ್ನು ಬೇಗ ಖರ್ಚು ಮಾಡಬೇಕು. 


ದೃಶ್ಯ - ಆರು 
ಮಲನ ಮದುವೆ. ಅವಾಗಾ ಏನೂ ಮಾತಾಡದೆ ಪ್ರತಿಕ್ರಿಸದೇ ಕಲ್ಲಿನಂತೆ ಇರುತ್ತಾಳೆ. ಗಂಡನ ಮನೆಗೆ 
ಕಳಿಸುತ್ತಾರೆ. 
ದೃಶ್ಯ - ಏಳು 
ಕಮಲಳ ಗಂಡ ಬಂದು ಊಟಕ್ಕೆ ಕೂರುತ್ತಾನೆ. ಮಣೆ ಮುಂದೆ ತಟ್ಟೆ ನೀರಿನ ಲೋಟ ಇಟ್ಟು ಕಮಲಾ 
ಬಡಿಸುತಾಳೆ. ಅವನು ತುತ್ತುಕಲಿಸಿ ಬಾಯಿಗಿಟ್ಟು ಕೋಪದಿಂದ ಅವಳನ್ನು ನೋಡುತ್ತಾನೆ. 


ಗಂಡ : ಇದೇನು ಇದು ? ಇದೇನು ಊಟಾನಾ ? ಉಪ್ಪು ಮುದ್ದೆ ನೀನೇ ತಿನ್ನು ಇದ್ದ ; 
ಏನಿದು ? 


ಕಮಲ : (ತಣ್ಣಗೆ) ಊಟ. 


ಗಂಡ : ಎದುರುತ್ತರ ಕೊಡ್ತೀಯೇನೇ ? (ಎದ್ದು ತಟ್ಟೆ ಎಸೀತಾನೆ. ಹೊಡೆಯುತ್ತಾನೆ, ಕಮಲ, 
ಬೀಳುತ್ತಾಳೆ.) 
ದೃಶ್ಯ - ಎಂಟು 
(ಕಮಲ ಬಸಿರಿಯಾಗಿದ್ದಾಳೆ.) 
ಅತ್ತೆ : ಏನವ್ವ ಕಮಲಾ, ಹೆಣ್ಣು ಹಡೆದು ಬಂದರೆ ಏನ್‌ ಮಾಡೀನ್‌ ನೋಡೂ. 


ದೃಶ್ಶ್ಕ- ಒಂಬತ್ತು 


ಕಮಲ ಮಗುವನ್ನು ಎತ್ತಿಕೊಂಡು ಕೂತಿದ್ದಾಳೆ. ಗಂಡ ಬರುತ್ತಾನೆ. ಅವಳನ್ನು ಮಗುವನ್ನು ಒಂದು ಸಲ 
ನೋಡಿ ಛೀಟೀರನೇ ಅವಳ ಕೆನ್ನೆಗೆ ಹೊಡೆಯುತ್ತಾನೆ. ಅವಳು ಮಗುವನ್ನು ಎತ್ತಿಕೊಂಡು ಅಳುತ್ತಾಳೆ. 
ಅವನು ಕೋಪದಲ್ಲಿ ಹೊರಟು ಹೋಗುತ್ತಾನೆ. 


ದೃಶ್ಯ - ಹತ್ತು 


(ಕಮಲ ಮತ್ತೆ ಬಸಿರಿ. ನೀರಿನ ಕೊಡ ಹೊತ್ತು ತರುತ್ತಿದ್ದಾಳೆ. ಎದುರಿಗೆ ಸಮಾಜ ಕಾರ್ಯಕರ್ತೆ / 


ಗುಂಪಿನ ಸದಸ್ಯೆ ಬರುತಾಳೆ) 


ಸದಸ್ಯೆ : ಏನಿದು ಕಮಲಾ ? ಈ ಸತಿಯ ನೀನು ಇಷ್ಟು ಭಾರ ಹೊರಬಾರದು ಅಂತ 
ಗೊತ್ತಲ್ವಾ ? 

ಕಮಲ : ಹಂಗಾದ್ರೆ ನೀರು ತರೋದು ಯಾರು ? 

ಸದಸ್ಯೆ : ಅಲ್ಲಾ ಕಮಲ, ನೀನು ತುಂಬಾ ದುರ್ಬಲವಾಗಿದ್ದೀಯಾ, ನಿನ್‌ ಮಗಳಿಗೆ ಇನ್ನೂ 
ಒಂದು ವರ್ಷ ಆಗ್ಲೇ ಪುನಃ ಬಸಿರಾಗಿದ್ದಿಯಾ. ಅಷ್ಟು ಬೇಗನೇ ಯಾಕೆ ಪುನಃ 
ಬಸಿರಾದೆ ? 

ಕಮಲ : ನನಗೆ ಮೊದ್ದು ಮಗಳು ಹುಟ್ಟಿದ್ದು. ಅದಕ್ಕೆ ಈ ಸಲ ನಂಗೆ ಸರಿಯಾಗಿ ತಿನ್ನಕ್ಕೂ 


ಕೊಡ್ತಾ ಇಲ್ಲ. ಈ ಸಲ ಗಂಡು ಹಡೀದಿದ್ರೆ ಏನು ಮಾಡ್ತಾರೋ. (ಕಮಲ ನೀರಸವಾಗಿ 
ಹೋಗುತ್ತಾಳೆ. ಸದಸ್ಯೆ ಅವಳನ್ನೇ ನೋಡುತ್ತಾಳೆ) 


ದೃಶ್ಯ - ಹನ್ನೊಂದು 
(ಕಮಲಿಗೆ ಇನ್ನೊಂದು ಹೆಣ್ಣು. ಎಲ್ಲ ಕಡೆ ಸಾವಿನ ಕಳೆ) 


ದೃಶ್ಯ - ಹನ್ನೆರಡು 
(ಕಮ ಮತ್ತೆ ಬಸಿರಿ, ಸದಸ್ಯೆ ಮಾತಾಡ 


| 
a. BE dl SSS ಬಾಬಾರ ಬಾಸ 0 ro AS ಳಿ: ಕ್ಯಾತ 
ಕ 


ಸಂ ತ್‌ ಜ್‌ ತ ಶಹಾ ಚತ್ರ ್ಟ್ರಾ 


ಲ ಚೂ ್‌6ೀ 
ಹಾ 


ಕಮಲ 


ಗಂಡ 


TEN SIRES 


: ಅಲ್ಲ ಆ ಕಮಲ, ಅದ್ಯಾಕಿ ಇಷ್ಟು ಬೇಗ ಮತ್ತೆ ಬಸಿರಿ ಆದೆ. ನನಗೆ ಇಬ್ಬರು ಹೆಣ್ಣು 
ಎಂ ಬ ಣ 


ಮಕ್ಕಳು. ಇಬ್ಬರ ನಡುವೆ ನಾಲ್ಕು ವರ್ಷ ಅಂತರ ಇದೆ. ಮೂರನೇ ಸಲ ನನಗೆ 
ಗರ್ಭ ನಿಂತಾಗ ನೀನು ಇಳಿಸಿಕೊಂಡು ಬಿಟ್ಟೆ. ನನ್ನ ಗಂಡಾನೂ ಅದಕ್ಕೆ ಒಪ್ಕೊಂಡ್ರು. 
ಒಬ್ಬ ಮಗಳನ್ನು ಡಾಕ್ಟ್ರು ಇನ್ನೊಬ್ಬಳು ಲಾಯರ್‌ ಮಡ್ತಾರಂತೆ. 


ದೃಶ್ಮ- ಹದಿಮೂರು 


: ಏದ್ರೀ, ನಂಗೆ ತುಂಬಾ ಸುಸ್ತಾಗುತ್ತೆ ಮೈಯಲ್ಲಿ ರಕ್ತಾನೇ ಇಲ್ಲ. ಅನ್ನುತ್ತೆ ಈ ಸಲ 


ಗರ್ಭ ಇಳಿಸಿಕೊಂಡು ಬಿಟ್ಟು ಎರಡು ವರ್ಷ ಆದ ಮೇಲೆ ನೋಡೋಣಾ. 


: ಏನಂದೇ ? ಇಳಿಸಿಕೋತಿಯಾ ? ನೀ ನನ್ನ ಏನೆಂದುಕೊಂಡು ಬಿಟ್ಟಿದ್ದಿಯಾ ? 


ನನಗೆ ಎಷ್ಟು ಮಕ್ಕಳು ಬೇಕು ಅಂತ ತೀರ್ಮಾನಿಸೋನು ನಾನು. ಗಂಡು ಮಗ 
ಹೆತ್ತೋವರೆಗೂ ನೀನು ಹಡೀತಾನೇ ಇರಬೇಕು. ಇನ್ನೊಂದು ಹೆಣ್ಣೇನಾದ್ರೂ ಹೆತ್ತೆಯೋ 


ನೀರಲ್ಲಿ ಮುಳುಗಿಸಿಬಿಡ್ತೀನಿ ಅಷ್ಟೆ. 


(ಕಮಲ ಕುಸಿಯುತ್ತಾಳೆ) 
ದೃಶ್ಮ - ಹದಿನಾಲ್ಕು 


(ಕಮಲ ಸತ್ತು ಶವವಾಗಿ ಮಲಗಿದ್ದಾಳೆ. ಗಂಡು ಮಗನನ್ನು ಎತ್ತಿಕೊಂಡು ಅವಳ ಗಂಡ 


ಪಕ್ಕದಲ್ಲಿ ನಿಂತಿದ್ದಾನೆ.) 


ಗುಂಪಿನ ಸದಸ್ಯೆ: ಕಮಲನ ಸಾವಿಗೆ ನೀವೇ ಕಾರಣ. ಮೊದಲಿನಿಂದ ಹೆಣ್ಣು ಗಂಡು ಅಂತ ಭೇದ 


ಮಾಡಿ ಮಾಡೀ ಅವಳಿಗೆ ಸರಿಯಾಗಿ ಊಟ ಕೂಡಾ ಕೊಡಲಿಲ್ಲ ಕಾಯಿಲೆ 
ಆದಾಗ ಔಷಧೀನೂ ಕೊಡಲಿಲ್ಲ ಚಿಕ್ಕ ವಯಸ್ಸಿನಲ್ಲೇ ಕಾನೂನಿಗೆ ವಿರುದ್ಧವಾಗಿ 
ಮದುವೆ ಮಾಡಿದಿ. ವರದಕ್ಷಿಣೆ ಅಂತ ಕಿರುಕುಳ ಕೊಟ್ರ. ಚಿಕ್ಕವಯಸ್ಸಿನಲ್ಲಿ 
ಗರ್ಭಿಣಿಯಾಗಿ ಒಂದಾದ ಮೇಲೊಂದು ಮಗಳನ್ನು ಹೆತ್ತರೆ ಹೆಂಗಸಿನ ಆರೋಗ್ಯ 
ಕೆಡುತ್ತೆ. ಹೆಣ್ಣಾಗಲೀ, ಗಂಡಾಗಲೀ ನಿಮ್ಮದೇ ಮಗು. ನಿಮ್ಮದೇ ರಕ್ತ ಅದಕ್ಕೆ 
ಒಳ್ಳೆ ಬದುಕು ಕೊಡುವ ಬದಲಿಗೆ ಗಂಡು ಮಗು ಗಂಡು ಮಗು ಅಂತ 
ಹಂಬಲಿಸ್ತೀರಿ ತಾಯಿ ಜೀವ ತಕ್ಕೊಂಡಿ (ಪ್ರೇಕ್ಷಕರನ್ನು ಉದ್ದೇಶಿಸಿ) ಈಗ 
ಹೇಳ್ರೀ ನಾವು ನಮ್ಮ ಮಗ ಮತ್ತು ಮಗಳನ್ನು ಒಂದೇ ಸಮನಾಗಿ ಕಾಣುತ್ತೇವೆ. 
ಮಗನಂತೆಯೇ ಮಗಳಿಗೂ ಒಂದೇ ರೀತಿಯ ಊಟ, ಬಟ್ಟೆ, ಶಿಕ್ಷಣ ಕೊಡುತ್ತೇನೆ. 
ಕಾಯಿಲೆಯಾದಾಗ ಮಗನಂತೆ ಮಗಳಿಗೂ ಸರಿಯಾದ ಚಿಕಿತ್ಸೆ ಕೊಡಿಸ್ನೇವೆ. 
ಮಗಳಿಗೆ ಹದಿನೆಂಟಕ್ಕೆ ಮೊದಲು ಮದುವೆ ಮಾಡುವುದಿಲ್ಲ ವರದಕ್ಷಿಣೆ 
ಕೇಳುವುದೂ ಇಲ್ಲ ತೆಗೆದುಕೊಳ್ಳುವದೂ ಇಲ್ಲ ಹೆಣ್ಣೆಂದು ಹೀಗಳೆಯುವುದೂ 
ಇಲ್ಲ, ಗಂಡೆಂದು ಅತಿ ಬಿಗುಮಾನವೂ ಇಲ್ಲ.. ಸಮಾನವಾಗಿ ಕಾಣುತ್ತೇವೆ. 


ಅಅ© (ಮುಕ್ತಾಯ) ೮೦೮೮ 


ಲಾಕ್‌ ಶ್ರ ESE SEE ಹ ತತಾ ಎತ್ತು SERRE 
ಸ್ಯಾ ಬ ಎಸ ಬ್‌ ಕ ನ ಬ SE ಬ ಗಾಜಾ RSS ಲಾ ಹಾ 
ಟ್‌ ಹ ಸ ಸ bE NSPE RE ಬ 


೧3 
KON 
Kes 
ಲ 
ಲ್ಯಾ 
| 


| 
| 


(esl - ₹0) 


೧೫೫ ಐ (ಎಐ 


£0) 
(acl - 


Soya dhe pa 


ಓ 
at 
ಈ ಮ 
ಲಲ | 
ತ: CH 


